KA/ BG-GPO/ 2515 / WPP-47 / 2006-2008 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಜುಲೈ ೬, ೨೦೦೬ (ಆಷಾಢ ೧೫, ಶಕ ವರ್ಷ ೧೯೨೮) ಸಂಚಿಕೆ ೨೭ 


ಭಾಗ - ೧ 














ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಸಮಾಜ ಕಲ್ಕಾಣ ಸಚಿವಾಲಯ 
ವಿಷಯ: ಅತ್ಯಂತ ಹಿಂದುಳಿದ ಹಾಗೂ ಅಲೆಮಾರಿ ಜನಾಂಗಗಳ ಅಭಿವೃದ್ಧಿಗೆ ಆರ್ಥಿಕ ನೆರವು ಒದಗಿಸಲು 
ವಿಶೇಷ ಯೋಜನೆ. 
ಓದಲಾಗಿದೆ: (1) ಸರ್ಕಾರದ ಆದೇಶ ಸಂಖ್ಯೆ: ಎಸ್‌ಡಬ್ಬ್ಯುಎಲ್‌ 59 ಬಿಸಿಎ 88, ದಿನಾಂಕ: 16-11-1991. 
(2) ವ್ಯವಸ್ಥಾಪಕ ನಿರ್ದೇಶಕರು, ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, 
ಬೆಂಗಳೂರು, ಇವರ ಏಕ ಕಡತ ಸಂಖ್ಯೆ : ದೇಹಿನಿ / ಸಿಆರ್‌-134/2006-07, ದಿನಾಂಕ: 
3-5-2006. 
ಪ್ರಸ್ತಾವನೆ 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ದಿನಾಂಕ: 16-11-1991ರ ಸರ್ಕಾರದ ಆದೇಶದಲ್ಲಿ ಹಿಂದುಳಿದ ವರ್ಗಗಳ 
ಜನರಿಗೆ ಸಾಲ ಮಂಜೂರು ಮಾಡುವ ವಿಧಿ ವಿಧಾನಗಳೊಂದಿಗೆ ಜಿಲ್ಲಾ ಸಮಿತಿಯನ್ನು ರಚಿಸಲಾಗಿದೆ. 
ಮೇಲ್ಕಂಡ ಉಲ್ಲೇಖ (2ರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಏಕ ಕಡತದಲ್ಲಿ ಪ್ರಸ್ತಾವನೆ ಸಲ್ಲಿಸಿ, ಡಿ. ದೇವರಾಜ 
ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು 1977ರಿಂದ ಹಿಂದುಳಿದ ವರ್ಗಗಳ ಜನರ ಅಭಿವೃದ್ಧಿಗೆ ಆರ್ಥಿಕ 
ನೆರವನ್ನು ಒದಗಿಸಲಾಗುತ್ತಿದೆ. ಸರ್ಕಾರವು ಆದೇಶ ಸಂಖ್ಯೆ: ಸಕಇ/225/ಬಿ.ಸಿ.ಎ/2002 ದಿನಾಂಕ: 30/3/2002ರಲ್ಲಿನ 
ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಪ್ರವರ್ಗ 1ರಲ್ಲಿ ಬರುವ 1) ಗೋಂಧಳಿ, 2) ಗೋನಿಗ, 3) ಬಾವಾಜಿ, 4) ಬುಡುಬುಡಿಕೆ, 
5) ಜೋಗಿ, 6) ಹೆಳವ, 7) ಹಾಲಕ್ಕಿ ಒಕ್ಕಲ್‌, 8) ಕುಡುಬಿ, 9) ಸುಣಗಾರ, 10) ಹೂಗಾರ, 11) ಬೇಡ, 12) ಸಿದ್ದಿ, 
13) ಗೋಸಾಯಿ, 14) ಬೆಸ್ತರು ಇತ್ಯಾದಿ ಜಾತಿ/ಜನಾಂಗಗಳು ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ಶೈಕ್ಟಣಿಕವಾಗಿ ಅತೀ 
ಹಿಂದುಳಿದ ಜನಾಂಗವಾಗಿರುತ್ತದೆ. ಅಲ್ಲದೆ ಈ ಜಾತಿ/ಜನಾಂಗಗಳು ಅವರ ಜೀವನಾವಶ್ಯಕತೆಗಾಗಿ ಒಂದು ಸ್ಥಳದಿಂದ 
ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗುತ್ತಾ ಜೀವನವನ್ನು ನಡೆಸುತ್ತಿರುವುದನ್ನು ಕಾಣಬಹುದಾಗಿರುತ್ತದೆ. ಆದ್ದರಿಂದ ಇಂತಹ 
ಜನರನ್ನು ಗುರ್ತಿಸಿ ಅವರಿಗೆ ಉದ್ಯೋಗಕ್ಕಾಗಿ ಅಗತ್ಯವಿರುವ ಆರ್ಥಿಕ ನೆರವನ್ನು ಒದಗಿಸಲು ಹಾಗೂ ಸ್ವಯಂ ಉದ್ಯೋಗ 
ಕೈಗೊಳ್ಳಲು ಅಗತ್ಯವಿರುವ ಸೂಕ್ತ ತರಬೇತಿಗಳನ್ನು ನೀಡುವ ಅವಶ್ಯಕತೆಯನ್ನು ಮನಗಂಡು ಡಿ. ದೇವರಾಜ ಅರಸು 
ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು 2006-07ನೇ ಸಾಲಿನಿಂದಲೇ ಈ ಅಲೆಮಾರಿ ಜಾತಿ/ ಜನಾಂಗಗಳ ಜನರಿಗೆ 
ಅವರು ಕೈಗೊಳ್ಳುವ ಆರ್ಥಿಕ ಚಟುವಟಿಕೆಗಳು ಮತ್ತು ಅವಶ್ಯಕತೆಗನುಗುಣವಾಗಿ ಸಾಲ ಸೌಲಭ್ಯ ಒದಗಿಸಲು ದಿನಾಂಕ: 
07-04-2006ರಂದು ನಡೆದ ನಿಗಮದ ನಿರ್ದೇಶಕ ಮಂಡಳಿ ಸಭೆಯು ಅನುಮೋದಿಸಿರುವಂತೆ ಸರ್ಕಾರವು ಆಯವ್ಯಯದಲ್ಲಿ 
ನಿಗಮಕ್ಕೆ ಒದಗಿಸುವ ಸಬ್ಸಿಡಿ. ಮತ್ತು ಷೇರು ಬಂಡವಾಳದಲ್ಲಿ ಈ ಯೋಜನೆಯನ್ನು 2006-07ನೇ ಸಾಲಿನಿಂದಲೇ 
ಅನುಷ್ಟಾನಗೊಳಿಸಲು ಕೋರಿರುತ್ತಾರೆ ಹಾಗೂ ಈ ಯೋಜನೆಯ ಕುರಿತು ಕರಡು ನಿಯಮ ಮತ್ತು ಮಾರ್ಗಸೂಚಿಗಳೊಂದಿಗೆ 
ಪ್ರಸ್ತಾವನೆ ಸಲ್ಲಿಸಿ ಅನುಮತಿ ನೀಡಿ ಆದೇಶ ಹೊರಡಿಸಲು ಕೋರಿರುತ್ತದೆ. ಅದರಂತೆ ಈ ಕೆಳಕಂಡ ಆದೇಶ. 


( ೮೬೫) 


೮೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ಲ ೬, ೨೦೦೬ ಭಾಗ - ೧ 





ಪರ್ಕಾರದ ಆದೇಶ ಸಂಖ್ಯೆ : ಸಕಇ 180 ಬಿಎಂಎಸ್‌ 2006, ಬೆಂಗಳೂರು, ದಿನಾಂಕ : 20ನೇ ಮೇ 2006 


ವ್ಯವಸ್ಥಾಪಕ ನಿರ್ದೇಶಕರು, ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ, 
ಬೆಂಗಳೂರು, ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಅತ್ಯಂತ ಹಿಂದುಳಿದ ಹಾಗೂ ಅಲೆಮಾರಿ ಜನಾಂಗಗಳ 
ಅಭಿವೃದ್ಧಿಗೆ ಆರ್ಥಿಕ ನೆರವು ಒದಗಿಸಲು ರೂಪಿಸಿರುವ ಹಾಗೂ ಅನುಬಂಧದಲ್ಲಿ ತಿಳಿಸಿರುವ ಈ ವಿಶೇಷ ಯೋಜನೆಯ 
ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ಅನುಮೋದಿಸಿದೆ. ಅದರಂತೆ ಅತ್ಯಂತ ಹಿಂದುಳಿದ ಹಾಗೂ ಅಲೆಮಾರಿ 
ಜನಾಂಗಗಳ ಅಭಿವೃದ್ಧಿಗೆ ಆರ್ಥಿಕ ನೆರವು ಒದಗಿಸಲು ಈ ವಿಶೇಷ ಯೋಜನೆಯನ್ನು 2006-07ನೇ ಸಾಲಿನಿಂದಲೇ 
ಅನುಷ್ಟಾನಗೊಳಿಸಲು ಆದೇಶಿಸಿದೆ. ಆಯವ್ಯಯದಲ್ಲಿ ಒದಗಿಸಲಾದ ಷೇರು ಬಂಡವಾಳ ಮತ್ತು ಸಬ್ಸಿಡಿಯನ್ನು ಹೊಂದಾಣಿಕೆ 
ಮಾಡಿಕೊಂಡು ಕಾರ್ಯಗತಗೊಳಿಸಲು ಆದೇಶಿಸಲಾಗಿದೆ. 


ಇದಕ್ಕೆ ತಗಲುವ ವೆಚ್ಚವನ್ನು 2006-07ನೇ ಸಾಲಿನಲ್ಲಿ ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ 
ನಿಗಮಕ್ಕೆ ಒದಗಿಸಿರುವ ಷೇರು ಬಂಡವಾಳ ಮತ್ತು ಸಹಾಯಾನುದಾನ ಲೆಕ್ಕಶೀರ್ಷಿಕೆಗಳಿಂದ ಭರಿಸತಕ್ಕದ್ದು. ಸರ್ಕಾರದ 
ಪೂರ್ವಾನುಮತಿ ಪಡೆದು ಮೇಲ್ಕಂಡ ಲೆಕ್ಕಶೀರ್ಷಿಕೆಯಡಿ ಹಣ ಡ್ರಾ ಮಾಡುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎಂ.ಚೆದಾನಂದ ಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ. 


ದಿನಾಂಕ: 20-05-2006ರ ಸರ್ಕಾರದ ಆದೇಶ ಸಂಖ್ಯೆ: ಸಕಇ 180 ಬಿಎಂಎಸ್‌ 2006ರ ಅನುಬಂಧ 


ಅತ್ಯಂತ ಹಿಂದುಳಿದ ಹಾಗೂ ಅಲೆಮಾರಿ ಜನಾಂಗಗಳ ಅಭಿವೃದ್ಧಿಗೆ ಆರ್ಥಿಕ ನೆರವು ಒದಗಿಸಲು ವಿಶೇಷ 
ಯೋಜನೆಯ ಅನುಷ್ಟಾನದ ಮಾರ್ಗಸೂಚಿ/ನಿಯಮ ಮತ್ತು ನಿಬಂಧನೆಗಳು. 


1) ಪೀಠಿಕೆ;- 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ರಾಜ್ಯದಲ್ಲಿರುವ ಹಿಂದುಳಿದ ವರ್ಗಗಳ 
ಪ್ರವರ್ಗ-1, 2ಎ, 3ಎ ಮತ್ತು 3ಬಿ ಗೆ ಸೇರಿದ ಜನರ ಆರ್ಥಿಕಾಭಿವೃದ್ಧಿಗೆ ಸರ್ಕಾರವು ಆಯವ್ಯಯದಲ್ಲಿ ಒದಗಿಸುವ 
ಹಣದಿಂದ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಕಾನಗೊಳಿಸಲಾಗುತ್ತಿದೆ. ಹಿಂದುಳಿದ ವರ್ಗಗಳಲ್ಲಿ ಪ್ರವರ್ಗ 1ರಲ್ಲಿ ಬರುವ 
ತೀರ ಹಿಂದುಳಿದಿರುವ ಹಾಗೂ ಸ್ವಾಭಾವಿಕವಾಗಿ ಅಲೆಮಾರಿ ಜನಾಂಗಗಳು ಆರ್ಥಿಕವಾಗಿ, ಶೈಕ್ಟಣಿಕವಾಗಿ ಮತ್ತು 
ಸಾಂಸ್ಕೃತಿಕವಾಗಿ ಅತೀ ಹಿಂದುಳಿದಿರುತ್ತವೆ. ಇವರು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವ ಇತರೆ ಜಾತಿಗಳೊಡನೆ ಸ್ಪರ್ಧಿಸಿ 
ಸೌಲಭ್ಯ ಪಡೆಯಲು ವಂಚಿತರಾಗುತ್ತಿರುವುದನ್ನು ಗಮನಿಸಿ ಅಂತಹ ಜಾತಿಗಳ ಸಂಘ ಸಂಸ್ಥೆಗಳು ಸಲ್ಲಿಸಿರುವ ಮನವಿಗಳನ್ನು 
ಪರಿಗಣಿಸಿದೆ. ಈ ಜನಾಂಗಗಳು ಅವರ ಜೀವನ ಅವಶ್ಯಕತೆಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಗಳಿಗೆ 
ವಲಸೆಹೋಗುತ್ತಾ ಅಲೆಮಾರಿ ಜೀವನವನ್ನು ನಡೆಸುತ್ತಿರುವುದನ್ನು ಕಾಣಬಹುದಾಗಿರುತ್ತದೆ. ಇಂತಹ ಜನರನ್ನು ಗುರ್ತಿಸಿ 
ಆರ್ಥಿಕ ಸೌಲಭ್ಯ ಒದಗಿಸಿ ಒಂದು ಸ್ಥಳದಲ್ಲಿ ನೆಲೆ ನಿಲ್ಲಲು ಹಾಗೂ ಸೂಕ್ತ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲು ಮತ್ತು 
ಅವರ ಸ್ವಯಂ ಉದ್ಯೋಗಕ್ಕಾಗಿ ಸೂಕ್ತ ತರಬೇತಿಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸಬೇಕಾಗಿರುತ್ತದೆ. ಈ 
ಮಹೋದ್ಧ್ದೇಶದಿಂದ ದಿನಾಂಕ: 07-04-2006ರಂದು ನಡೆದ ನಿಗಮದ ನಿರ್ದೇಶಕ ಮಂಡಳಿಯ ಸಭೆಯು ಅತ್ಯಂತ 
ಹಿಂದುಳಿದ ವರ್ಗಗಳ ಜನರಿಗೆ ವಿಶೇಷ ಯೋಜನೆಯನ್ನು ರೂಪಿಸಿ ಅನುಷ್ಕಾನಗೊಳಿಸಲು ಅನುಮೋದನೆಯನ್ನು ನೀಡಿರುತ್ತದೆ. 
ಈ ಯೋಜನೆಯ ನಿಯಮ ಮತ್ತು ಷರತ್ತುಗಳು ಈ ಮುಂದಿನಂತಿರುತ್ತವೆ. 
2) ವ್ಯಾಖ್ಯಾನಗಳು:- 

ಅ) ಸರ್ಕಾರ ಕೆ ಅಂದರೆ ಕರ್ನಾಟಕ ಸರ್ಕಾರ. 

ಆ) ಅತೀ ಹಿಂದುಳಿದ ಜನಾಂಗ : ಅಂದರೆ ಸರ್ಕಾರದ ಆದೇಶದನ್ವಂಯ ಹಿಂದುಳಿದ ವರ್ಗಗಳ 
ಪಟ್ಟಿಯಲ್ಲಿರುವ ಅತೀ ಹಿಂದುಳಿದ ಜಾತಿಗೆ ಹಾಗೂ ಸ್ವಾಭಾವಿಕವಾಗಿ 
ಅಲೆಮಾರಿ ಜನಾಂಗಕ್ಕೆ ಸೇರಿದ 1) ಗೋಂಧಳಿ 2) ಗೋನಿಗ 
3) ಭಾವಾಜಿ 4) ಬುಡಬುಡಿಕೆ 5) ಜೋಗಿ 6) ಹೆಳವ 
7) ಹಾಲಕ್ಕಿ ಒಕ್ಕಲ್‌ 8) ಕುಡುಬಿ 9) ಸುಣ್ಣಗಾರ 10) ಹೂಗಾರ 
11) ಬೇಡರು 12) ಸಿದ್ದಿ 13) ಗೋಸಾಯಿ 14) ಬೆಸ್ತರು ಇತ್ಯಾದಿ. 

ಇ) ಜಿಲ್ಲಾ ಸಮಿತಿ ಮತ್ತು ಅಧ್ಯಕ್ಷರು : ಅಂದರೆ ಜಿಲ್ಲಾ ಪಂಚಾಯತ್‌ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿಗಳ 
ಅಧ್ಯಕ್ಸತೆಯಲ್ಲಿ ಚೈತನ್ಯ ಸಾಫ್ಟ್‌ ಲೋನ್‌ ಕಂ ಸಬ್ಸಿಡಿ ಯೋಜನೆ 
ಸರ್ಕಾರದ ಆದೇಶ ಸಂಖ್ಯೆ ಕ ಎಸ್‌ಡಬ್ಲ್ಯೂಎಲ್‌ 59 ಬಿಸಿಎ 88, 
ದಿನಾಂಕ: 16-11-1991ರಲ್ಲಿ ರಚಿಸಿರುವ ಜಿಲ್ಲಾ ಸಮಿತಿ. 

ಈ) ನಿಗಮ : ಅಂದರೆ 1956ನೇ ಕಂಪನಿ ಕಾಯ್ದೆಯ ಅನ್ವಯ ರಿಜಿಸ್ಟರ್‌ ಆಗಿರುವ 
ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ 
ನಿಯಮಿತ, ಬೆಂಗಳೂರು. 


ಉ) ಅನುಷ್ಟಾನ ಅಧಿಕಾರಿ : ಜಿಲ್ಲಾ ವ್ಯವಸ್ಥಾಪಕರು ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ 
ಮತ್ತು ಜಿಲ್ಲಾ ಸಮಿತಿಯ ಅಭಿವೃದ್ಧಿ ನಿಗಮ ನಿಯಮಿತ. 


ಸದಸ್ಯ ಕಾರ್ಯದರ್ಶಿ. 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೆ ಲ ೬, ೨೦೦೬ ೮೬೭ 





ಊ) ಸ್ವಸಹಾಯ ಗುಂಪ | ಅತ್ಯಂತ ಹಿಂದುಳಿದ ವರ್ಗಗಳ/ಅಲೆಮಾರಿ ಜನಾಂಗದವರು ರಚಿಸಿಕೊಂಡು 
ನಿರ್ವಹಿಸುತ್ತಿರುವ ಸ್ವಸಹಾಯ ಗುಂಪು/ಸ್ತ್ರೀಶಕ್ತಿ ಸಂಘ. 

ಯ) ಸಹಕಾರ ಸಂಘ ; ಅತ್ಯಂತ ಹಿಂದುಳಿದ ಜನಾಂಗದವರು/ಅಲೆಮಾರಿ ಜನಾಂಗದವರು 
ಕೋಆಪರೇಟಿವ್‌ ಆಕ್ಟ್‌ 1959ರನ್ವ್ಹಯ ರಚಿಸಿಕೊಂಡಿರುವ ಸಹಕಾರ 
ಸಂಘ. 


3) ಯೋಜನೆಯ ಉದ್ದೇಶ:- ಈ ವರ್ಗದ ಜನರು ಜೀವನೋಪಾಯಕ್ಕಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ 
ವಲಸೆ ಹೋಗುವುದನ್ನು ತಡೆಗಟ್ಟಿ, ಅವರು ಶಾಶ್ವತವಾಗಿ ಒಂದು ಕಡೆ ನೆಲೆಯೂರಲು ಅವಕಾಶವಾಗುವಂತೆ ಹಾಗೂ 
ಅವರಿಗೆ ನೈಪುಣ್ಯವಿರುವ ಆರ್ಥಿಕ ಚಟುವಟಿಕೆಗಳಿಗೆ ನಿಗಮದಿಂದ ಕಡಿಮೆ ಬಡ್ಡಿದರದಲ್ಲಿ ನೇರವಾಗಿ ಅಗತ್ಯವಿರುವ 
ಸಹಾಯಧನ/ಸಾಲ ಸೌಲಭ್ಯವನ್ನು (Need Based) ಒದಗಿಸುವುದು ಯೋಜನೆಯ ಉದ್ದೇಶವಾಗಿರುತ್ತದೆ. 

4. ಅರ್ಹತೆ:- 

(ಅ) ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯ ಪಡೆಯಲು ದಿನಾಂಕ: 30-03-2002ರ ಸರ್ಕಾರಿ ಆದೇಶ 
ಸಂಖ್ಯೆ:ಎಸ್‌ಡಬ್ಲ್ಯೂಡಿ/225/ಬಿ.ಸಿ.ಎ/2000 ಆದೇಶದಲ್ಲಿ ಗುರ್ತಿಸಿದ ಅಥವಾ ಸರ್ಕಾರವು ಕಾಲಕಾಲಕ್ಕೆ ಗುರ್ತಿಸಿ 
ಅಂಗೀಕರಿಸಿದ ಹಿಂದುಳಿದ ವರ್ಗಗಳ ಪ್ರವರ್ಗ-1ರಲ್ಲಿ ಬರುವ ಅಲೆಮಾರಿಯಾಗಿರುವ ಅತೀ ಹಿಂದುಳಿದ 
ಜಾತಿಗಳಾದ 1) ಗೋಂಧಳಿ 2) ಗೋನಿಗ 3) ಭಾವಾಜಿ 4) ಬುಡಬುಡಿಕೆ 5) ಜೋಗಿ 6) ಹೆಳವ 7) ಹಾಲಕ್ಕಿ 
ಒಕ್ಕಲ್‌ 8) ಕುಡುಬಿ 9) ಸುಣ್ಣಗಾರ 10) ಹೂಗಾರ 11) ಬೇಡರು 12) ಸಿದ್ದಿ 13) ಗೋಸಾಯಿ 14) ಬೆಸ್ತರು 
ಇಂತಹ ಇತ್ಯಾದಿ ಅತೀ ಹಿಂದುಳಿದ ವರ್ಗಕ್ಕೆ ಸೇರಿದ ಅಲೆಮಾರಿ ಜನಾಂಗದವರಾಗಿರಬೇಕು. 

(ಆ) ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ 22,000/- ರೂ.ಗಳಿಗಿಂತ ಕಡಿಮೆ ಇರಬೇಕು. 

(ಇ) ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 15 ವರ್ಷ ವಾಸವಾಗಿರಬೇಕು. 

(ಈ) ಅರ್ಜಿದಾರರ ವಯಸ್ಸು ಕನಿಷ್ಟ 18 ವರ್ಷಗಳು ಹಾಗೂ ಗರಿಷ್ಟ 55 ವರ್ಷಗಳ ವಯೋಮಿತಿಯೊಳಗಿರಬೇಕು. 

(ಉ) ಸರ್ಕಾರದ ಬೇರೆ ಯಾವುದಾದರೂ ಯೋಜನೆಯಲ್ಲಿ ಸಾಲ ಅಥವಾ ಇತರ ಆರ್ಥಿಕ ಸವಲತ್ತು ಪಡೆದಿರಬಾರದು. 

(ಯ) ಯೋಜನೆಯಲ್ಲಿ ಶೇ. 33ರಷ್ಟನ್ನು ಮಹಿಳೆಯರಿಗೆ ಮೀಸಲು ಇರುತ್ತದೆ. ವಿಧವೆಯರಿಗೆ / ಪರಿತ್ಯಕ್ಕೆಯರಿಗೆ ವಿಶೇಷ 
ಆದ್ಯತೆ ನೀಡುವುದು. 

(ಯೂ) ಈ ಯೋಜನೆಯಲ್ಲಿ ಶೇಕಡ 5%ರಷ್ಟು ಅಂಗವಿಕಲರಿಗೆ ಕಡ್ಡಾಯವಾಗಿ ಸೌಲಭ್ಯ ಒದಗಿಸಬೇಕು. 

(ಎ) ಯೋಜನೆಯ ಫಲವನ್ನು ಒಬ್ಬ ವ್ಯಕ್ತಿಗೆ ಅಥವಾ ಸ್ವ ಸಹಾಯ ಗುಂಪುಗಳ ಮೂಲಕ ಮತ್ತು ಸಹಕಾರ ಸಂಘಗಳ 
ಮೂಲಕ ಗುಂಪು ಚಟುವಟಿಕೆಗಾಗಿ ಸಾಲ ನೀಡಬಹುದಾಗಿದೆ. ಈ ಯೋಜನೆಯನ್ನು ಎನ್‌.ಜಿ.ಓ.ಗಳ ಮೂಲಕವೂ 
ಸಹ ಅನುಷ್ಕಾನಗೊಳಿಸಬಹುದಾಗಿದೆ. 

(ಏ) ಈ ಯೋಜನೆಯಲ್ಲಿ ಸಾಲ ಪಡೆಯಬಯಸುವ ಅರ್ಜಿದಾರರು ತನ್ನ ಆರ್ಥಿಕಾಭಿವೃದ್ಧಿಗೆ ಯಾವುದಾದರೂ ಆರ್ಥಿಕ 
ಚಟುವಟಿಕೆಯನ್ನು ನಿರ್ವಹಿಸುತ್ತಿರಬೇಕು. 

5. ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿಗಳು:- ಅತಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಅರ್ಜಿದಾರರು ನಿಗಮವು 
ನೇರ ಸಾಲ ಯೋಜನೆಗೆ ನಿಗದಿಪಡಿಸಿದ ದ್ವಿಪ್ರತಿಯಲ್ಲಿರುವ ಅರ್ಜಿ ನಮೂನೆಯಲ್ಲಿ ವಿವರಗಳನ್ನು ಭರ್ತಿ ಮಾಡಿ ಈ 
ಕೆಳಕಂಡ ದಾಖಲಾತಿಗಳೊಂದಿಗೆ ಅರ್ಜಿಗಳನ್ನು ಜಿಲ್ಲಾ ಸಮಿತಿಗೆ ಸಲ್ಲಿಸಬೇಕು. 

(1) ಹಿಂದುಳಿದ ವರ್ಗಕ್ಕೆ ಸೇರಿರುವುದಕ್ಕೆ ಸಂಬಂಧಿಸಿದ ತಾಲ್ಲೂಕು ತಹಶೀಲ್ದಾರ್‌ರವರಿಂದ ನಿಗದಿತ ನಮೂನೆಯಲ್ಲಿ 

ಪಡೆದ ಜಾತಿ ಪ್ರಮಾಣ ಪತ್ರ ಮತ್ತು ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಪ್ರಮಾಣ ಪತ್ರ. 

(2) ಅರ್ಜಿದಾರರು ವಾಸಿಸುತ್ತಿರುವ ವಿಳಾಸದ ಪುರಾವೆಗಾಗಿ ಪಡಿತರ ಚೀಟಿ/ಘೋಟೋ ಗುರುತಿನ ಚೀಟಿ/ವಾಸಸ್ಥಳ 

ದೃಢೀಕರಣ ಪತ್ರ. 

(3) ಅರ್ಜಿದಾರರ ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ 5 ಘೋಟೋಗಳು. (ದ್ವಿಪ್ರತಿಯಲ್ಲಿರುವ ಅರ್ಜಿಗೆ ತಲಾ 
ಒಂದೊಂದು, ಸಾಲದ ಖಾತಾ ಹುಸ್ತಕಕ್ಕೆ ಒಂದು ಹಾಗೂ ಸಾಲದ ದಸ್ತಾವೇಜು ಹಾಗೂ ಪಾಸ್‌ ಪುಸ್ತಕಕ್ಕೆ 
ಒಂದೊಂದು). 

(4) ಅರ್ಜಿದಾರರು ಸ್ಥಳೀಯ ಬ್ಯಾಂಕ್‌/ಹಣಕಾಸು ಸಂಸ್ಥೆಗಳಲ್ಲಿ ಸಾಲ ಹೊಂದಿಲ್ಲದಿರುವುದಕ್ಕೆ/ಸುಸ್ತಿದಾರರಲ್ಲವೆಂಬುದಕ್ಕೆ 
ಬೇಬಾಕಿ ಪ್ರಮಾಣ ಪತ್ರ. 

(5) ಅರ್ಜಿದಾರರು ಪಡೆಯುವ ಸಾಲಕ್ಕೆ ಸಾಲ ತೀರಿಸುವ ಸಾಮರ್ಥ್ಯವುಳ್ಳ ಒಬ್ಬ ಜಾಮೀನುದಾರನಿಂದ ಒಪ್ಪಿಗೆ ಪತ್ರ 

ಹಾಗೂ ಪಾಸ್‌ ಪೋರ್ಟ್‌ ಸೈಜ್‌ ಘೋಟೋ 2. 

(6) ಅರ್ಜಿದಾರರ ಮತ್ತು ಜಾಮೀನುದಾರರ ಆಸ್ತಿ ಮತ್ತು ಖಣಭಾರದ ಘೋಷಣೆ. 

6) ಸಾಲ ನೀಡಲು ಗುರುತಿಸಲಾದ ಆರ್ಥಿಕ ಚಟುವಟಿಕೆಗಳು: 


(1) ಕೌದಿ ಹೊಲೆಯುವುದು. (2) ಪಾತ್ರೆ ವ್ಯಾಪಾರ. 

(3) ಹೈನುಗಾರಿಕೆ. (4) ಸಂಚಾರಿ/ಸಂತೆ ವ್ಯಾಪಾರ. 
(5) ಗಿಡಮೂಲಿಕೆಗಳ ಸಂಗ್ರಹಣೆ ಮತ್ತು ವೈದ್ಯೋಪಚಾರ. (6) ಸುಣ್ಣ ಸುಡುವಿಕೆ. 

(7) ಹಂದಿ ಸಾಕಾಣಿಕೆ. (8) ಮೊಲ ಸಾಕಾಣಿಕೆ. 

(9) ಸಣ್ಣ ವ್ಯಾಪಾರ. (10) ಹೂವು ಮಾರಾಟ. 


(11) ಅತೀ ಹಿಂದುಳಿದ ವರ್ಗದವರು ಅವರ ಆರ್ಥಿಕಾಭಿವೃದ್ಧಿಗೆ ಕೈಗೊಳ್ಳುವ ಇನ್ನಿತರ ಆದಾಯ 
ತರುವಂತಹ ಚಟುವಟಿಕೆಗಳು. 


೮೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ಲ ೬, ೨೦೦೬ ಭಾಗ - ೧ 





7. ಘಟಕ ವೆಚ್ಚ- ಸಾಲದ ಮೊತ್ತ ಮತ್ತು ಸಹಾಯ ಧನ:- 


(ಅ) 


ವಿಶೇಷ ಆರ್ಥಿಕ ನೆರವು ಯೋಜನೆಗೆ ಒಳಪಡುವ ಅತೀ ಹಿಂದುಳಿದ/ಅಲೆಮಾರಿ ಜಾತಿಯ ಜನರು ಅವರು 
ಕೈಗೊಳ್ಳುವ ಉದ್ದೇಶಗಳಿಗಾಗಿ ಆರ್ಥಿಕ ನೆರವನ್ನು ಆಯಾ ಪ್ರದೇಶ ಹಾಗೂ ಅರ್ಜಿದಾರರ ಕೈಗೊಳ್ಳುವ 
ಚಟುವಟಿಕೆ ಮತ್ತು ಸಾಮರ್ಥ್ಯಕ್ಕನುಗುಣವಾಗಿ ಗರಿಷ್ಠ 15000/-ರೂ.ಗಳ ಸಾಲ ಮತ್ತು ಸಹಾಯಧನ 
ನೀಡಲಾಗುವುದು. ಯೋಜನೆಗಳು ಆರ್ಥಿಕ ಸಮಂಜಸತೆ ಲಾಭದಾಯಕತೆ ಹಾಗೂ ಮಾರುಕಟ್ಟೆಯ ವ್ಯವಸ್ಥೆಯನ್ನು 
ಪರಿಗಣನೆಗೆ ತೆಗೆದುಕೊಂಡು ಆಯಾ ಘಟಕ ವೆಚ್ಚಕ್ಕೆ ಅಗತ್ಯವಿರುವ ಪೂರ್ಣ ಹಣವನ್ನು ನೇರಸಾಲವಾಗಿ 
ನೀಡಲಾಗುತ್ತದೆ. ಆಯಾ ಘಟಕ ವೆಚ್ಚಕ್ಕೆ ಅನುಗುಣವಾಗಿ ಶೇ.50 ಅಥವಾ ಗರಿಷ್ಟ 5000/- ರೂ. 
ಸಹಾಯಧನವನ್ನು/ಸಬ್ಬಿಡಿ ನೀಡಲಾಗುತ್ತದೆ. ಸಾಲವನ್ನು ನಿಗದಿತ 5 ವರ್ಷ ಅವಧಿಯಲ್ಲಿ ಬಡ್ಡಿಸಹಿತ 
ಮರುಪಾವತಿಸಬೇಕು. 


(ಆ) (1) ಈ ಜಾತಿಯ ಜನರು ಸಂಘಟಿಸಿ ನಡೆಸುತ್ತಿರುವ ಪ್ರತಿ ಸ್ವ-ಸಹಾಯ ಗುಂಪಿನ ಗರಿಷ್ಠ 10 ಜನರಿಗೆ ಘಟಕ 


ವೆಚ್ಚ ಆಧರಿಸಿ ಯೋಜನೆಗೆ ತಕ್ಕಂತೆ ಅಥವಾ ಪ್ರತಿ ವ್ಯಕ್ತಿಗೆ ಗರಿಷ್ಠ 15,000/-ರೂ.ಗಳು ಮೀರದಂತೆ ಒಂದು 
ಗುಂಪಿಗೆ ಗರಿಷ್ಠ 1.50 ಲಕ್ಸ್‌ ರೂ.ಗಳನ್ನು ಮಂಜೂರು ಮಾಡಲಾಗುತ್ತದೆ. 


(2) ಈ ಪ್ರವರ್ಗಕ್ಕೆ ಸೇರಿದ ಜಾತಿ/ಜನಾಂಗಗಳ ಜನರು ಸ್ಥಾಪಿಸಿ ನಡೆಸುತ್ತಿರುವ ಸಹಕಾರ ಸಂಘಗಳ ಮೂಲಕ 


ಗುಂಪಿಗೆ ಚಟುವಟಿಕೆಗಳಿಗೆ ಗರಿಷ್ಠ 20 ಜನರಿಗೆ ಚಟುವಟಿಕೆಗಳನ್ನಾಧರಿಸಿ ಪ್ರತಿ ವ್ಯಕ್ತಿಗೆ ಗರಿಷ್ಠ 15,000/- 
ರೂ.ಗಳು ಮೀರದಂತೆ ಗುಂಪಿಗೆ ಸಹಕಾರ ಸಂಘದ ಮೂಲಕ ಗರಿಷ್ಠ 3.00 ಲಕ್ಷ ರೂ.ಗಳನ್ನು ಮಂಜೂರು 
ಮಾಡಬಹುದಾಗಿರುತ್ತದೆ. 


ಈ ಮೇಲಿನ ಎರಡೂ ಪ್ರಕರಣಗಳಲ್ಲೂ ಸಹಾಯಧನದ ಮೊತ್ತವು ಪ್ರತಿ ಫಲಾನುಭವಿಗೆ ಶೇ. 50 ಭಾಗ ಅಥವಾ 


ನಶ 0 


ಗರಿಷ್ಟ ತಲಾ ರೂ. 5000/- ಮಂಜೂರು ಮಾಡುವುದು. 


(3) ಸಹಕಾರ ಸಂಘಗಳಿಗೆ ಸಾಲ ಮಂಜೂರು ಮಾಡುವಾಗ ಆ ಸಂಸ್ಥೆಗಳು ಪ್ರಾರಂಭವಾಗಿ ಕನಿಷ್ಠ 3 
ವರ್ಷಗಳಾಗಿರಬೇಕು, ಲಾಭದಲ್ಲಿ ನಡೆಯುತ್ತಿರಬೇಕು ಮತ್ತು ಆಡಿಟ್‌ ವರದಿಯಲ್ಲಿ ಯಾವುದೇ ರೀತಿಯ 
ಆಕ್ಟೇಪಣೆಗಳಿರಬಾರದು. 

(4) ಈ ಜನಾಂಗಗಳು ರಚಿಸಿರುವ ಸ್ವಸಹಾಯ ಗುಂಪು/ಸ್ತ್ರೀ ಶಕ್ತಿ ಗುಂಪುಗಳಿಗೆ ಸಾಲ ಮಂಜೂರು ಮಾಡುವಾಗ 
ಅವುಗಳು ಕಾರ್ಯನಿರ್ವಹಿಸುತ್ತಿರುವ ಲೆಕ್ಕಪತ್ರಗಳು ಮತ್ತು ಅವುಗಳು ಕೈಗೊಳ್ಳುವ 
ಕಾಂರ್ಯಚಟಿವಟಿಕೆಗಳನ್ನಾಧರಿಸಿ ಉತ್ತಮವಾಗಿ ಕಾರ್ಯ ನಿರ್ವಹಿಸುವ ಹಾಗೂ ಮರುಪಾವತಿಗೆ ಖಾತ್ರಿ 
ನೀಡುವ ಸ್ವಸಹಾಯ ಗುಂಪುಗಳ ಮೂಲಕ ಮಾತ್ರ ಸಾಲ ಮಂಜೂರು ಮಾಡಬೇಕು. 

(5) ನಿಯಮಾನುಸಾರ ಕ್ರಮಬದ್ಧವಾಗಿ ಕಾರ್ಯ ನಿರ್ವಹಿಸುತ್ತಿರುವ ಆರ್ಥಿಕವಾಗಿ ಸದೃಢವಾಗಿ ಕಾರ್ಯ 
ನಿರ್ವಹಿಸುತ್ತಿರುವ ಹಾಗೂ ಸಾಲವನ್ನು ಫಲಾನುಭವಿಗಳಿಂದ ವಸೂಲು ಮಾಡಿ ನಿಗಮಕ್ಕೆ ಸಂದಾಯ 
ಮಾಡಲು ನಿಗದಿತ ನಮೂನೆಯಲ್ಲಿ ಕರಾರು ಒಪ್ಪಂದಕ್ಕೆ ಸಹಿ ಮಾಡಿಕೊಡುವಂತಹ ಸ್ವ-ಸಹಾಯ 
ಗುಂಪುಗಳು/ಸಹಕಾರ ಸಂಘಗಳನ್ನು ಮಾತ್ರ ಪರಿಗಣಿಸಲಾಗುತ್ತದೆ. 

(6) ಸಾಲ ಮಂಜೂರಾದ ಎಲ್ಲಾ ಫಲಾನುಭವಿಗಳಿಗೆ ಕಡ್ಡಾಯವಾಗಿ ಸಾಲ ವಿತರಣಾ ಪೂರ್ವ ಸಮಾಲೋಚನೆ 
ಏರ್ಪಡಿಸಿ ಸಾಲದ ಉಪಯುಕ್ತತೆ, ಸದುಪಯೋಗ, ಮರುಪಾವತಿ ಮತ್ತು ಅವಶ್ಯಕ ವಿಮೆಗಳ ಬಗ್ಗೆ 
ಹಾಗೂ ಘಟಿಕಗಳನ್ನು ಸ್ಥಾಪಿಸಿ ನಿರ್ವಹಿಸುವ ಬಗ್ಗೆ ಸವಿವರವಾದ ತಿಳುವಳಿಕೆ ನೀಡಬೇಕು. 

(7) ಫಲಾನುಭವಿಗಳಿಗೆ ಅವರು ಕೈಗೊಳ್ಳುವ ಆರ್ಥಿಕ ಚಟುವಟಿಕೆಗಳನ್ನಾಧರಿಸಿ ಜಿಲ್ಲೆಯಲ್ಲಿರುವ ಉತ್ತಮ 


ತರಬೇತಿ ಸಂಸ್ಥೆಗಳ ಸಹಯೋಗದೊಂದಿಗೆ ಕಡ್ಡಾಯವಾಗಿ ಉದ್ಯಮಶೀಲತಾ ತರಬೇತಿಯನ್ನು ಒದಗಿಸಬೇಕು. 


8. ಬಡ್ಡಿಯ ದರ, :- ಈ ಯೋಜನೆಯಲ್ಲಿ ಕೊಡುವ ಸಾಲಕ್ಕೆ ವಾರ್ಷಿಕ ಶೇ. 4ರಂತೆ ಸರಳ ಬಡ್ಡಿಯನ್ನು ವಿಧಿಸಲಾಗುತ್ತದೆ. 
9. ಸುಸ್ತಿ ಬಡ್ಡಿ : ನಿಗದಿತ ಕಂತುಗಳ ಅನ್ವಯ ಮರುಪಾವತಿ ಮಾಡದಿದ್ದರೆ ಬಾಕಿಯಾಗುವ/  ಸುಸ್ತಿಯಾಗುವ ಸಾಲದ 
ಕಂತುಗಳ ಮೊತ್ತಕ್ಕೆ ವಾರ್ಷಿಕ ಶೇ.2ರಷ್ಟು ಸುಸ್ತಿ ಬಡ್ಡಿಯನ್ನು ವಿಧಿಸಲಾಗುತ್ತದೆ. 

10. ಮರುಪಾವತಿ ಅವಧಿ: ಮರುಪಾವತಿ ಅವಧಿಯು ಗರಿಷ್ಠ 5 ವರ್ಷ. ಸಾಲ ಬಿಡುಗಡೆಯಾದ ದಿನಾಂಕದಿಂದ 2 ತಿಂಗಳ 
ವಿರಾಮಾವಧಿಯನ್ನು ನೀಡಲಾಗುತ್ತದೆ. ಹಾಗೂ ನಂತರ 58 ತಿಂಗಳ ಅವಧಿಯಲ್ಲಿ ಮಾಸಿಕ ಕಂತುಗಳಲ್ಲಿ ಸಾಲವನ್ನು 
ಫಲಾನುಭವಿಗಳು ಮರುಪಾವತಿಸಬೇಕು. 

11. ಜಿಲ್ಲಾ ಸಮಿತಿ:- 


ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯುವ ಫಲಾನುಭವಿಗಳ ಆಯ್ಕೆಯನ್ನು ಜಿಲ್ಲಾ ಸಮಿತಿ ಆಯ್ಕೆ ಮಾಡಲಾಗುತ್ತದೆ. 


ಈ ಆಯ್ಕೆ ಪ್ರಕ್ರಿಯೆಗಾಗಿ ಮತ್ತು ಯೋಜನೆಯ ಅನುಷ್ಟಾನಕ್ಕಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾ ಪಂಚಾಯತ್‌ನ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಯವರ ಅಧ್ಯಕ್ಸತೆಯಲ್ಲಿ ಜಿಲ್ಲಾ ಸಮಿತಿಯನ್ನು ರಚಿಸಲಾಗಿರುತ್ತದೆ. ಈ ಸಮಿತಿಗಳು ಜಿಲ್ಲಾ ಮಟ್ಟದ 
ನಿಗಮದ ಘಟಕವಾಗಿ ಕಾರ್ಯನಿರ್ವಹಿಸುತ್ತವೆ. 

12. ಫಲಾನುಭವಿಗಳ ಆಯ್ಕೆ ಮತ್ತು ಸಾಲ ಮಂಜೂರಾತಿಯ ವಿಧಾನ:- 


(1) 


(2) 


ಜಿಲ್ಲಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಮಟ್ಟಿದಲ್ಲಿ ಆಯಾಯ ಆರ್ಥಿಕ ವರ್ಷಕ್ಕೆ ನೀಡುವ ಗುರಿಯನ್ಮಯ 
ವೃತ್ತಪತ್ರಿಕೆಗಳಲ್ಲಿ ಯೋಜನೆಯ ಮಾಹಿತಿ ನೀಡಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸುವುದು. 

ಜಿಲ್ಲಾ ಸಮಿತಿ ಕಾರ್ಯದರ್ಶಿಯವರು ಸ್ವೀಕರಿಸಲಾದ ಅರ್ಜಿಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ದಾಖಲಿಸಿಕೊಂಡ ನಂತರ 
ಆ ಎಲ್ಲಾ ಅರ್ಜಿಗಳನ್ನು ಪರಿಶೀಲಿಸಿ ಗ್ರಾಮ ಪಂಚಾಯತ್‌ವಾರು ಪಟ್ಟಿ ಮಾಡಿಕೊಳ್ಳುವುದು. ಸ್ವೀಕರಿಸಲಾದ 
ಅರ್ಜಿಗಳಲ್ಲಿ ಆ ಅರ್ಜಿದಾರರ ಕೌಟುಂಬಿಕ ಹಿನ್ನಲೆ, ಅರ್ಜಿದಾರರ ಕಾರ್ಯ ನಿರ್ವಹಣೆಯ ಹಿನ್ನೆಲೆಯ ಪರಿಶೀಲನೆ, 


ಭಾಗ-೧ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಜುಲೆ ಲ ೬ ೨೦೦೬ ೮೬೯ 





ಅವರು ಈಗಾಗಲೇ ಸಾಲ ಪಡೆದಿದ್ದಾರೆಯೇ ಇಲ್ಲವೇ ಎಂಬುದರ ಬಗ್ಗೆ ಮಾಹಿತಿ ಸಂಗ್ರಹಣೆ, ಅರ್ಜಿದಾರರು 
ಕೈಗೊಳ್ಳುವ/ ಆರ್ಥಿಕ ಚಟುವಟಿಕೆ ಪರಿಣಿತಿ/ತರಬೇತಿ, ಅವರ ಆರ್ಥಿಕ ಸ್ಥಿತಿಗತಿ, ಮಾರುಕಟ್ಟೆಯ ವ್ಯವಸ್ಥೆ ಇತ್ಯಾದಿ 
ಎಲ್ಲಾ ಅಂಶಗಳನ್ನು ಪರ್ಯಾಲೋಚಿಸಿ ಅರ್ಹ ಫಲಾನುಭವಿಗಳ ಪ್ರಸ್ತಾವನೆಗಳನ್ನು/ ಅರ್ಜಿಗಳ ಪಟ್ಟಿಯನ್ನು ಮತ್ತು 
ಮಂಜೂರು ಮಾಡಬಹುದಾದ ಸಾಲದ ಮೊತ್ತದ ವಿವರಗಳೊಂದಿಗೆ ಪ್ರಸ್ತಾವನೆಗಳನ್ನು ಜಿಲ್ಲಾ ಸಮಿತಿಯ ಮುಂದೆ 
ಮಂಡಿಸುವುದು. 

(3) ಜಿಲ್ಲಾ ಸಮಿತಿಯು ಅರ್ಜಿದಾರರು ಕೈಗೊಳ್ಳುವ ಆರ್ಥಿಕ ಚಟುವಟಿಕೆಗಳನ್ನು ಆಧರಿಸಿ ಅಗತ್ಯವಿರುವ ಸಾಲವನ್ನು ಮಾತ್ರ 
ಮಂಜೂರಾತಿ ನೀಡಿ ಅನುಮೋದಿಸಿದ ಪ್ರಸ್ತಾವನೆಯನ್ನು ನಿಗಮದ ಕೇಂದ್ರ ಕಚೇರಿಗೆ. ಕಳುಹಿಸುವುದು. ಈ 
ಪ್ರಸ್ಥಾವನೆಯನ್ನು ಕೇಂದ್ರ ಕಚೇರಿಯಲ್ಲಿ ಪರಿಶೀಲಿಸಿ ಸಾಲವನ್ನು ಮಂಜೂರು ಮಾಡಿ ಜಿಲ್ಲಾ ಕಚೇರಿಗೆ ಬಿಡುಗಡೆ 
ಮಾಡುವುದು. 

(4) ಕೇಂದ್ರ ಕಚೇರಿಯಿಂದ ಮಂಜೂರು ಮಾಡಿ ಬಿಡುಗಡೆ ಮಾಡಿದ ಸಾಲದ ಮೊತ್ತಕ್ಕನುಗುಣವಾಗಿ ಫಲಾನುಭವಿಗಳಿಂದ 
ಈ ಕೆಳಕಂಡ ದಸ್ತಾವೇಜುಗಳನ್ನು ಜಿಲ್ಲಾ ವ್ಯವಸ್ಥಾಪಕರು ಪಡೆದು ಸಾಲದ ಚೆಕ್‌ಗಳನ್ನು ಪಾರದರ್ಶಕವಾಗಿ 
ಜನಪ್ರತಿನಿಧಿಗಳ ಮೂಲಕ ವಿತರಿಸುವುದು. 

13. ಸಾಲದ ದಸ್ತಾವೇಜುಗಳು:- 

(1) ಮಂಜೂರು ಮಾಡಿ ಬಿಡುಗಡೆ ಮಾಡಿದ ಸಾಲದ ಮೊತ್ತಕ್ಕೆ ಪ್ರತಿ ಫಲಾನುಭವಿಯಿಂದ ಹಾಗೂ 
ಜಾಮೀನುದಾರರಿಂದ ಈ ಕೆಳಗೆ ತಿಳಿಸಿರುವ ದಸ್ತಾವೇಜುಗಳನ್ನು ಜಿಲ್ಲಾ ವ್ಯವಸ್ಥಾಪಕರು ಪಡೆದುಕೊಳ್ಳಬೇಕು 
ಹಾಗೂ ಅವುಗಳನ್ನು ಅರ್ಜಿದಾರರ ಹಾಗೂ ಜಾಮೀನುದಾರರ ಮಾಹಿತಿಯನ್ನು ನಿಗದಿತ ಅಂಕಣಗಳಲ್ಲಿ ಭರ್ತಿ 
ಮಾಡಿ ಅವರ ಸಹಿ ಪಡೆದುಕೊಳ್ಳಬೇಕು. ಸಾಲಕ್ಕೆ ಪಡೆಯಲಾದ ದಸ್ತಾವೇಜುಗಳನ್ನು ಜಿಲ್ಲಾ ಕಛೇರಿಯಲ್ಲಿ 
ಸಾಲ ತೀರುವವರೆಗೆ ಸುರಕ್ಷಿತವಾಗಿ ಸಂರಕ್ಷಿನಿಟ್ಟಿರಬೇಕು. 

ಪ್ರಾಮಿಸರಿ ನೋಟ್‌ 

ಡಿ.ಪಿ.ನೋಟ್‌ ಡೆಲಿವರಿ ಲೆಟರ್‌ ಸಾಲಗಾರರು 

ಲೆಟರ್‌ ಆಫ್‌ ರೀಪೇಮೆಂಟ್‌ 

ಹೈಪಾಥೀಕೇಷನ್‌ ಡೀಡ್‌ 

ಲೆಟರ್‌ ಆಫ್‌ ಗ್ಯಾರಂಟಿ (ಜಾಮೀನುದಾರರು) 

ಊ. ಮೆಮೊರ್ಯಾಂಡಮ್‌ ಆಫ್‌ ಅಗ್ರಿಮೆಂಟ್‌ ಜಾತಿವಾರು ಸಹಕಾರ ಸಂಘಗಳು / ಎನ್‌.ಜಿ.ಓ. / ಸ್ವ-ಸಹಾಯ 

ಗುಂಪುಗಳಿಂದ) 

14. ಸಾಲ ಮರುಪಾವತಿ:- 

(ಅ) ಸಾಲ ಮಂಜೂರು ಮಾಡಿ ಬಿಡುಗಡೆ ಮಾಡಿದ ಸಾಲದ ಮೊತ್ತವನ್ನು ನಿಗದಿತ ಕಂತುಗಳಲ್ಲಿ ಫಲಾನುಭವಿಯು ಗರಿಷ್ಠ 
5 ವರ್ಷಗಳ ಒಳಗೆ ಮರುಪಾವತಿಸಬೇಕು. ಸಾಲ ಬಿಡುಗಡೆಯಾದ ನಂತರ ಘಟಕ ಸ್ಥಾಪಿಸಿ ನಡೆಸಲು ಸ್ವಲ್ಪ 
ಕಾಲಾವಕಾಶ ಬೇಕಾದುದರಿಂದ 2 ತಿಂಗಳ ವಿರಾಮಾವಧಿಯನ್ನು ನೀಡಲಾಗುತ್ತದೆ. ನಂತರ ಸಾಲ 
ಬಿಡುಗಡೆಯಾದ 3ನೇ ತಿಂಗಳಿನಿಂದ ಮರುಪಾವತಿಯು ಪ್ರಾರಂಭವಾಗುತ್ತದೆ. ಒಟ್ಟು 5 ವರ್ಷಗಳ ಒಳಗೆ ಸಾಲ 
ಪಡೆದ ದಿನಾಂಕದಿಂದ ಪೂರ್ಣ ಸಾಲವನ್ನು ಬಡ್ಡಿಯ ಸಮೇತ ಮರುಪಾವತಿಸಬೇಕು. 2 ತಿಂಗಳು ವಿರಾಮಾವಧಿ 
ಕಳೆದು 58 ಸಮನಾದ ಕಂತುಗಳಲ್ಲಿ ಸಾಲವನ್ನು ಮರುಪಾವತಿಸಬೇಕು. ಫಲಾನುಭವಿಯು ಮರುಪಾವತಿ 
ಮಾಡಬೇಕಾದ ಪ್ರತಿ ಕಂತಿನ ಸಾಲದ ಅಸಲು ಮತ್ತು ಬಡ್ಡಿಯನ್ನು ಲೆಕ್ಕೀಕರಿಸಿ ಸಾಲ ಮಂಜೂರಾತಿ ಆದೇಶದಲ್ಲಿ 
ತಿಳಿಸಬೇಕು. 

(ಆ) ನಿಗದಿಪಡಿಸಿದ ಕಂತಿನನ್ವಂಶ ಅಸಲು ಮತ್ತು ಬಡ್ಡಿಯನ್ನು ಪ್ರತಿ ತಿಂಗಳು 5ನೇ ತಾರೀಖಿನೊಳಗೆ ಮರುಪಾವತಿಸಬೇಕು. 
ಈ ದಿನಾಂಕದ ನಂತರವು ಸಾಲ ಮರುಪಾವತಿಸದೆ ಬಾಕಿ ಬೀಳುವ ಕಂತಿನ/ಕಂತುಗಳ ಸಾಲದ ಮೊತ್ತಕ್ಕೆ ವಾರ್ಷಿಕ 
ಶೇ. 2ರಷ್ಟು ಸುಸ್ತಿ ಬಡ್ಡಿಯನ್ನು ವಿಧಿಸಬೇಕು. 

(ಇ) ನಿಗದಿತ ಕಂತುಗಳನ್ವಯ ಫಲಾನುಭವಿಯು ಸಾಲವನ್ನು ಮರುಪಾವತಿ ಮಾಡದೇ ಸುಸ್ತಿಯಾದ್ದಲ್ಲಿ ಕಾಲಾನುಕ್ರಮವಾಗಿ 
ಫಲಾನುಭವಿಗೆ ಹಾಗೂ ಜಾಮೀನುದಾರರಿಗೆ ನೋಟೀಸ್‌ ಜಾರಿ ಮಾಡಿ ಸಾಲ ಮರುಪಾವತಿಸುವಂತೆ ಸೂಕ್ತ 
ತಿಳುವಳಿಕೆ ನೀಡಬೇಕು. ಆದಾಗ್ಯೂ ಸಾಲ ಮರುಪಾವತಿಸದಿದ್ದಲ್ಲಿ ಬಾಕಿಯಿರುವ ಸಾಲದ ಮೊತ್ತವನ್ನು ವಸೂಲು 
ಮಾಡಲು ಘಟಕವನ್ನು ವಶಕ್ಕೆ ಪಡೆಯಬೇಕು ಹಾಗೂ ನಿಯಮಾನುಸಾರ ಕಾನೂನು ಕ್ರಮ ಕೈಗೊಳ್ಳುವುದು ಅಥವಾ 
KPMR Act ಅನ್ವಯ ಸಾಲ ಔಸೂಲಾತಿಣೆ ಅರ್ಜಿದಾರರು ಹೊಂದಿರುವ ಸ್ಥಿರಾಸ್ತಿ ಯ ಮಾಹಿತಿ ಪಡೆದು ಭೂಕಂದಾಯ 
ಬಾಕಿಯೆಂದು ಪಶಿಗಣಿಸಿ ಸಾಲ ವಸೂಲಿ ಮಾಡಲು ಕ್ರಮ ಜರುಗಿಸ ಬೇಕು. ಅಲ್ಲದೇ ಸರ್ಕಾರದಿಂದ ದೊರೆಯುವ 
ಇನ್ನಿತರ ಸೌಲಭ್ಯಗಳನ್ನು ಕಡಿತಗೊಳಿಸಲು ಕ್ರಮವಹಿಸಬೇಕು. 

15. ಸಾಲದ ಉಪಯೋಗ:- 

ಈ ಯೋಜನೆಯಲ್ಲಿ ಫಲಾನುಭವಿಯು ಸಾಲ ಮಂಜೂರಾದ ಉದ್ದೇಶಕ್ಕೆ ಉಪಯೋಗಿಸಿ ಘಟಕ ಸ್ಥಾಪನೆ ಮಾಡಿ 
ನಿರ್ವಹಿಸಬೇಕು. ಒಂದು ವೇಳೆ ಮಂಜೂರಾದ ಸಾಲವನ್ನು ಮಂಜೂರಾದ ಉದ್ದೇಶಕ್ಕೆ ಉಪಯೋಗಿಸದೇ ಅಥವಾ ಒಂದು 
ಪಕ್ಪ ಹಣವನ್ನು ಬೇರೆ ಉದ್ದೇಶಕ್ಕೆ ಉಪಯೋಗಿಸಿರುವುದು ಕಂಡುಬಂದರೆ ಜಿಲ್ಲಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು 
ಪೂರ್ಣ ಸಾಲವನ್ನು ಒಂದೇ ಪೆಡಿಂಿಟಿನಲ್ಲಿ ವಸೂಲಿ ಮಾಡಲು ಕ್ರಮ ಜರುಗಿಸುವುದು. 

16. ವಿಮೆ: 

ಫಲಾನುಭವಿಗಳು ಪಡೆಯುವ ಸಾಲದ ಮೊತ್ತದಲ್ಲಿ ಖರೀದಿಸುವ ಉತ್ಪನ್ನಗಳಿಗೆ/ಘಟಕಗಳಿಗೆ ವ್ಯಾಪಕ ವಿಮೆಯನ್ನು 


ಮಾಡಿಸಬೇಕು. 


ಕಕ 0660 


೮೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ಲ ೬, ೨೦೦೬ ಭಾಗ - ೧ 





ನಿಗಮದಿಂದ ಸಾಲ ಪಡೆದು ನಡೆಸಲ್ಪಡುವ ಘಟಕಗಳ/ಸ್ಥಳಗಳ ಪ್ರವೇಶದ್ವಾರದಲ್ಲಿ ಆರ್ಥಿಕ ನೆರವು 
ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ, ಜಿಲ್ಲೆ, ಇವರಿಂದ'' ಎಂದು 
ಬೋರ್ಡನ್ನು/ಫಲಕಗಳನ್ನು ಬರೆಯಿಸಿರಬೇಕು. 


ಎ.ಎಂ.ಚೆದಾನಂದ ಸ್ವಾಮಿ 
ಪಿ.ಆರ್‌. 869 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಮಾಜ ಕಲ್ಯಾಣ ಇಲಾಖೆ. 


ವಿಷಯ: ಹಿಂದುಳಿದ ವರ್ಗಗಳ ಭೂರಹಿತ ಕೃಷಿಕಾರ್ಮಿಕರು ಮತ್ತು ಭೂ ರಹಿತ ಕೂಲಿಕಾರ್ಮಿಕರಿಗೆ ವಿಶೇಷ 
ಆರ್ಥಿಕ ಸೌಲಭ್ಯ ಒದಗಿಸಲು ವಿಶೇಷ ಯೋಜನೆ. 
ಓದಲಾಗಿದೆ: (1) ಸರ್ಕಾರದ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯುಎಲ್‌ 59 ಬಿಸಿಎ 88, ದಿನಾಂಕ: 16-11-1991. 
(2) ವ್ಯವಸ್ಥಾಪಕ ನಿರ್ದೇಶಕರು, ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, 
ಬೆಂಗಳೂರು, ಇವರ ಏಕ ಕಡತ ಸಂಖ್ಯೆ : ದೇಹಿನಿ / ಸಿಆರ್‌-33/2006-07, ದಿನಾಂಕ: 
3-5-2006. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ದಿನಾಂಕ: 16-11-1991ರ ಸರ್ಕಾರದ ಆದೇಶದಲ್ಲಿ ಹಿಂದುಳಿದ ವರ್ಗಗಳ 
ಜನರಿಗೆ ಸಾಲ ಮಂಜೂರು ಮಾಡುವ ವಿಧಿ ವಿಧಾನಗಳೊಂದಿಗೆ ಜಿಲ್ಲಾ ಸಮಿತಿಯನ್ನು ರಚಿಸಲಾಗಿದೆ. 
ಮೇಲ್ಕಂಡ ಉಲ್ಲೇಖ (2ರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಏಕ ಕಡತದಲ್ಲಿ ಪ್ರಸ್ತಾವನೆ ಸಲ್ಲಿಸಿ, ಡಿ. ದೇವರಾಜ 
ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು 1977ರಿಂದ ಹಿಂದುಳಿದ ವರ್ಗಗಳ ಜನರ ಅಭಿವೃದ್ಧಿಗೆ ಆರ್ಥಿಕ 
ನೆರವನ್ನು ಒದಗಿಸಲಾಗುತ್ತಿದೆ. ಪ್ರಸ್ತುತ ಅಸಂಘಟಿತ ವಲಯದಲ್ಲಿ ಇರುವ ಭೂರಹಿತ ಕೃಷಿ ಕಾರ್ಮಿಕರು, ನಿರ್ಮಾಣ 
ಕೆಲಸಗಾರರು, ಮನೆಗೆಲಸಗಾರರು, ಜೀವನಾವಶ್ಯಕತೆಗಾಗಿ ಮತ್ತೊಬ್ಬರನ್ನು ಅವಲಂಬಿಸಿರುವುದು ಹಾಗೂ ದುಡಿಮೆಗಾಗಿ 
ಪ್ರದೇಶದಿಂದ ಪ್ರದೇಶಕ್ಕೆ ವಲಸೆ ಹೋಗುವುದು ಮತ್ತು ನಿರಂತರ ಕೆಲಸ ದೊರೆಯದೆ ಅತಂತ್ರತೆಯನ್ನು 
ಅನುಭವಿಸುತ್ತಿರುವಂತಹ ಹಿಂದುಳಿದ ವರ್ಗಗಳ ಜನರನ್ನು ಗುರ್ತಿಸಿ ಅಂತಹವರಿಗೆ ಆರ್ಥಿಕ ಸೌಲಭ್ಯ ಒದಗಿಸಿದ 
ಸಂದರ್ಭದಲ್ಲಿ ಅವರು ಒಂದು ನೆಲೆಯನ್ನು ಕಂಡುಕೊಳ್ಳುತ್ತಾರೆ ಮತ್ತು ಸ್ವ-ಉದ್ಯೋಗಕ್ಕೆ ಅವಕಾಶವಾಗುತ್ತದೆ. ಈ 
ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳ ಭೂರಹಿತ ಕೃಷಿ ಕಾರ್ಮಿಕರು ಹಾಗೂ ಭೂರಹಿತ ಕೂಲಿ ಕಾರ್ಮಿಕರಿಗೆ ಅಗತ್ಯವಿರುವ 
ಆರ್ಥಿಕ ನೆರವನ್ನು ಒದಗಿಸಲು ಹಾಗೂ ಸ್ವಯಂ ಉದ್ಯೋಗ ಕೈಗೊಳ್ಳಲು ಅಗತ್ಯವಿರುವ ಸೂಕ್ತ ತರಬೇತಿಗಳನ್ನು ನೀಡುವ 
ಅವಶ್ಯಕತೆಯನ್ನು ಮನಗಂಡು ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು 2006-07ನೇ 
ಸಾಲಿನಿಂದಲೇ ಭೂರಹಿತ ಕೃಷಿ ಕಾರ್ಮಿಕರು ಹಾಗೂ ಭೂರಹಿತ ಕೂಲಿ ಕಾರ್ಮಿಕ ಜನರಿಗೆ ಅವರು ಕೈಗೊಳ್ಳುವ ಆರ್ಥಿಕ 
ಚಟುವಟಿಕೆಗಳು ಮತ್ತು ಅವಶ್ಯಕತೆ ಗನುಗುಣವಾಗಿ ಸಾಲ ಸೌಲಭ್ಯ ಒದಗಿಸಲು ದಿನಾಂಕ: 7-4-2006 ರಂದು ನಡೆದ 
ನಿಗಮದ ನಿರ್ದೇಶಕ ಮಂಡಳಿ ಸಭೆಯು ಅನುಮೋದಿಸಿರುವಂತೆ ಸರ್ಕಾರವು ಆಯವ್ಯಯದಲ್ಲಿ ನಿಗಮಕ್ಕೆ ಒದಗಿಸುವ ಸಬ್ಸಿಡಿ 
ಮತ್ತು ಷೇರು ಬಂಡವಾಳದಲ್ಲಿ ಈ ಯೋಜನೆಯನ್ನು 2006-07ನೇ ಸಾಲಿನಿಂದಲೇ ಅನುಷ್ಟಾನಗೊಳಿಸಲು ಕೋರಿರುತ್ತಾರೆ 
ಹಾಗೂ ಈ ಯೋಜನೆಯ ಕುರಿತು ಕರಡು ನಿಯಮ ಮತ್ತು ಮಾರ್ಗಸೂಚಿಗಳೊಂದಿಗೆ ಪ್ರಸ್ತಾವನೆ ಸಲ್ಲಿಸಿ ಅನುಮತಿ ನೀಡಿ 
ಆದೇಶ ಹೊರಡಿಸಲು ಕೋರಿರುತ್ತಾರೆ. ಅದರಂತೆ ಈ ಕೆಳಕಂಡ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ : ಸಕಇ 181 ಬಿಎಂಎಸ್‌ 2006, ಬೆಂಗಳೂರು., ದಿನಾಂಕ: 20ನೇ ಮೇ 2006 
ವ್ಯವಸ್ಥಾಪಕ ನಿರ್ದೇಶಕರು, ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ, 
ಬೆಂಗಳೂರು, ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಹಿಂದುಳಿದ ವರ್ಗಗಳ ಭೂರಹಿತ ಕೃಷಿಕಾರ್ಮಿಕರು 
ಮತ್ತು ಭೂ ರಹಿತ ಕೂಲಿಕಾರ್ಮಿಕರಿಗೆ ವಿಶೇಷ ಆರ್ಥಿಕ ಸೌಲಭ್ಯ ಒದಗಿಸಲು ರೂಪಿಸಿರುವ ಹಾಗೂ ಅನುಬಂಧದಲ್ಲಿ 
ತಿಳಿಸಿರುವ ಈ ವಿಶೇಷ ಯೋಜನೆಯ ನಿಯಮ ಮತ್ತು ಮಾರ್ಗಸೂಚಿಗಳನ್ನು ಅನುಮೋದಿಸಿದೆ. ಅದರಂತೆ ಹಿಂದುಳಿದ 
ವರ್ಗಗಳ ಭೂರಹಿತ ಕೃಷಿಕಾರ್ಮಿಕರು ಮತ್ತು ಭೂ ರಹಿತ ಕೂಲಿಕಾರ್ಮಿಕರಿಗೆ ಆರ್ಥಿಕ ನೆರವು ಒದಗಿಸಲು ಈ ವಿಶೇಷ 
ಯೋಜನೆಯನ್ನು 2006-07ನೇ ಸಾಲಿನಿಂದಲೇ ಅನುಷ್ಟಾನಗೊಳಿಸಲು ಆದೇಶಿಸಿದೆ. ಆಯವ್ಯಯದಲ್ಲಿ ಒದಗಿಸಲಾದ ಷೇರು 
ಬಂಡವಾಳ ಮತ್ತು ಸಬ್ಸಿಡಿಯನ್ನು ಹೊಂದಾಣಿಕೆ ಮಾಡಿಕೊಂಡು ಕಾರ್ಯಗತಗೊಳಿಸಲು ಆದೇಶಿಸಲಾಗಿದೆ. 
ಇದಕ್ಕೆ ತಗಲುವ ವೆಚ್ಚವನ್ನು 2006-07ನೇ ಸಾಲಿನಲ್ಲಿ ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ 
ನಿಗಮಕ್ಕೆ ಒದಗಿಸಿರುವ ಷೇರು ಬಂಡವಾಳ ಮತ್ತು ಸಹಾಯಾನುದಾನ ಲೆಕ್ಕಶೀರ್ಷಿಕೆಗಳಿಂದ ಭರಿಸತಕ್ಕದ್ದು. ಸರ್ಕಾರದ 
ಪೂರ್ವಾನುಮತಿ ಪಡೆದು ಮೇಲ್ಕಂಡ ಲೆಕ್ಕಶೀರ್ಷಿಕೆಯಡಿ ಹಣ ಡ್ರಾ ಮಾಡುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎಂ.ಚಿದಾನಂದ ಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ. 
ದಿನಾಂಕ : 20-05-2006ರ ಸರ್ಕಾರದ ಆದೇಶ ಸಂಖ್ಯೆ: ಸಕಇ 181 ಬಿಎಂಎಸ್‌ 2006ರ ಅನುಬಂಧ 
ಹಿಂದುಳಿದ ವರ್ಗಗಳ ಭೂರಹಿತ ಕೃಷಿಕಾರ್ಮಿಕರು ಮತ್ತು ಭೂ ರಹಿತ ಕೂಲಿಕಾರ್ಮಿಕರಿಗೆ ವಿಶೇಷ ಆರ್ಥಿಕ 
ಸೌಲಭ್ಯ ನೀಡುವ ಸಂಬಂಧ ರಚಿತವಾದ ನಿಯಮ ಮತ್ತು ಮಾರ್ಗಸೂಚಿಗಳು. 


ಭಾಗ-೧ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಜುಲೆ ಲ ೬ ೨೦೦೬ ೮೭೧ 





1) ಪೀಠಿಕೆ;- 

ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ರಾಜ್ಯದಲ್ಲಿರುವ ಹಿಂದುಳಿದ ವರ್ಗಗಳ 
ಪ್ರವರ್ಗ- 1ಎ, 2ಎ, 3ಎ ಮತ್ತು 3ಬಿಗೆ ಸೇರಿದ ಜನರ ಆರ್ಥಿಕಾಭಿವೃದ್ಧಿಗೆ ಸರ್ಕಾರವು ಆಯವ್ಯಯದಲ್ಲಿ ಒದಗಿಸುವ 
ಹಣದಿಂದ ಹಲವಾರು ಆರ್ಥಿಕ ಕಾರ್ಯಕ್ರಮಗಳನ್ನು ಅನುಷ್ಕಾನಗೊಳಿಸ ಲಾಗುತ್ತಿದೆ. ಪ್ರಸ್ತುತ ಅಸಂಘಟಿತ ವಲಯದಲ್ಲಿ 
ಇರುವ ಭೂರಹಿತ ಕೃಷಿ ಕಾರ್ಮಿಕರು, ನಿರ್ಮಾಣ ಕೆಲಸಗಾರರು, ಮನೆಗೆಲಸಗಾರರು, ಜೀವನಾವಶ್ಯಕತೆಗಾಗಿ ಮತ್ತೊಬ್ಬರನ್ನು 
ಅವಲಂಬಿಸಿರುವುದು ಹಾಗೂ ದುಡಿಮೆಗಾಗಿ ಪ್ರದೇಶದಿಂದ ಪ್ರದೇಶಕ್ಕೆ ವಲಸೆ ಹೋಗುವುದು ಮತ್ತು ನಿರಂತರ ಕೆಲಸ 
ದೊರೆಯದೆ ಅತಂತ್ರತೆಯನ್ನು ಅನುಭವಿಸುತ್ತಿದ್ದಾರೆ. ಹಿಂದುಳಿದ ವರ್ಗಗಳಲ್ಲಿ ಇಂತಹ ಜನರನ್ನು ಗುರ್ತಿಸಿ ಆರ್ಥಿಕ ಸೌಲಭ್ಯ 
ಒದಗಿಸಿದ ಸಂದರ್ಭದಲ್ಲಿ ಒಂದು ನೆಲೆಯನ್ನು ಕಂಡುಕೊಳ್ಳುತ್ತಾರೆ ಮತ್ತು ಸ್ವ-ಉದ್ಯೋಗಕ್ಕೆ ಅವಕಾಶವಾಗುತ್ತದೆ. ಈ 
ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳ ಭೂರಹಿತ ಕೃಷಿ ಕಾರ್ಮಿಕರು ಹಾಗೂ ಭೂರಹಿತ ಕೂಲಿ ಕಾರ್ಮಿಕರಿಗೆ ವಿಶೇಷ 
ಆರ್ಥಿಕ ಸೌಲಭ್ಯವನ್ನು ವಿಸ್ತರಿಸಲು ಯೋಜನೆಯ ಅನುಷ್ಟಾನದ ನಿಯಮ ಮತ್ತು ಷರತ್ತುಗಳನ್ನು ರೂಪಿಸಿದೆ. ದಿನಾಂಕ: 
07/04/2006ರಂದು ನಡೆದ ನಿಗಮದ ನಿರ್ದೇಶಕ ಮಂಡಳಿಯ ಸಭೆಯಲ್ಲಿ ಈ ರೂಪುರೇಷೆಗಳ ಬಗ್ಗೆ ಚರ್ಚಿಸಿ 
ಅನುಮೋದನೆ ನೀಡಿರುತ್ತದೆ. ಈ ಯೋಜನೆಯ ರೂಪುರೇಷೆಗಳು ಈ ಮುಂದಿನಂತಿವೆ. 
2) ವ್ಯಾಖ್ಯಾನಗಳು: 

ಅ) ಸರ್ಕಾರ : ಅಂದರೆ ಕರ್ನಾಟಕ ಸರ್ಕಾರ. 

ಆ) ಅತೀ ಹಿಂದುಳಿದ ಜನಾಂಗ : ಅಂದರೆ ಸರ್ಕಾರವು ಅಂಗೀಕರಿಸಿದ ಹಿಂದುಳಿದ ವರ್ಗಗಳ 
ಪಟ್ಟಿಯಲ್ಲಿರುವ ಪ್ರವರ್ಗ-1,ಪ್ರವರ್ಗ-2ಎ, 3ಎ3ಬಿ ದೆ ಸೇರಿದ 
ಭೂರಹಿತ ಕೃಷಿ ಕಾರ್ಮಿಕ/ಭೂರಹಿತ ಕೂಲಿ ಕಾರ್ಮಿಕರು. 

ಇ) ಜಿಲ್ಲಾ ಸಮಿತಿ ಮತ್ತು ಅಧ್ಯಕ್ಸರು : ಅಂದರೆ ಜಿಲ್ಲಾ ಪಂಚಾಯತ್‌ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ 
ಅಧ್ಯಕ್ಸತೆಯಲ್ಲಿ ಚೈತನ್ಯ ಸಬ್ಸಿಡಿ ಕಂ ಸಾಫ್ಟ್‌ಲೋನ್‌ ಯೋಜನೆಯ 
ಸರ್ಕಾರದ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯೂಎಲ್‌ 59 ಬುಸಿಎ 88, 
ದಿನಾಂಕ: 16-11-91 ರಲ್ಲಿ ರಚಿಸಿರುವ ಜಿಲ್ಲಾ ಸಮಿತಿ. 

ಈ) ನಿಗಮ : ಅಂದರೆ 1956ನೇ ಕಂಪೆನಿ ಕಾಯ್ದೆಯ ಅನ್ವಯ ರಿಜಿಸ್ಟರ್‌ ಆಗಿರುವ ಡಿ. 
ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ 
ನಿಯಮಿತ, ಬೆಂಗಳೂರು. 


ಉ) ಅನುಷ್ಟಾನ ಅಧಿಕಾರಿ : ಜಿಲ್ಲಾ ವ್ಯವಸ್ಥಾಪಕರು, ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ 
ಮತ್ತು ಜಿಲ್ಲಾ ಸಮಿತಿಯ ಅಭಿವೃದ್ಧಿ ನಿಗಮ ನಿಯಮಿತ, ಸದಸ್ಯ 
ಕಾರ್ಯದರ್ಶಿ. 

ಊ) ಸ್ವಸಹಾಯ ಗುಂಪು : ಹಿಂದುಳಿದ ವರ್ಗಗಳಿಗೆ ಸೇರಿದ ಭೂರಹಿತ ಕೃಷಿ ಕಾರ್ಮಿಕ/ ಭೂರಹಿತ 


ಕೂಲಿ ಕಾರ್ಮಿಕ ಜನಾಂಗದವರು ರಚಿಸಿಕೊಂಡು ನಿರ್ವಹಿಸುತ್ತಿರುವ 
ಸ್ವಸಹಾಯ ಗುಂಪು/ಸ್ತ್ರೀಶಕ್ತಿ ಸಂಘ. 

ಖ) ಸಹಕಾರ ಸಂಘ :. ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಸೇರಿದ ಭೂರಹಿತ ಕೃಷಿ ಕಾರ್ಮಿಕ/ 
ಭೂರಹಿತ ಕೂಲಿ ಕಾರ್ಮಿಕರು ಕೋ ಆಪರೇಟಿವ್‌ ಆಕ್ಟ್‌ 1959ರನ್ಹಂಯ 
ರಚಿಸಿಕೊಂಡಿರುವ ಸಹಕಾರ ಸಂಘ. 

3) ಯೋಜನೆಯ ಉದ್ದೇಶ:- 
ಕೂಲಿಗಾಗಿ ಪ್ರದೇಶದಿಂದ ಪ್ರದೇಶಕ್ಕೆ ವಲಸೆ ಹೋಗುತ್ತ ಜೀವನ ನಿರ್ವಹಣೆಗಾಗಿಯೆ ಇಡೀ ಬದುಕನ್ನು 

ಕಳೆಯುತ್ತಿರುವ ಈ ಅಸಂಘಟಿತ ವಲಯದ ಭೂರಹಿತ ಕೃಷಿಕಾರ್ಮಿಕರು ಮತ್ತು ಭೂರಹಿತ ಕೂಲಿ ಕಾರ್ಮಿಕರಿಗೆ 

ನಿರಂತರವಾಗಿ ಆದಾಯ ತರುವ ಸ್ವಯಂ ಉದ್ಯೋಗ ಕೈಗೊಳ್ಳಲು ಮತ್ತು ಸ್ಥಳೀಯ ಅಗತ್ಯತೆಗಳನ್ನು ಪೂರೈಸುವ 
ಉದ್ಯೋಗಗಳನ್ನು ಕೈಗೊಳ್ಳಲು ಅಗತ್ಯತೆ ಇರುವ (Need Based) ಗರಿಷ್ಟ 15,000/- ರೂ.ಗಳ ಸಾಲ ಮತ್ತು 

ಸಹಾಯಧನವನ್ನು ನೇರವಾಗಿ ನೀಡುವುದು. ವಿಶೇಷ ಪ್ರಕರಣದಲ್ಲಿ ಆಯಾ ಘಟಕ ವೆಚ್ಚವನ್ನು ಆಧರಿಸಿ ಗರಿಷ್ಟ 25,000/- 

ರೂ.ಗಳವರೆಗೆ ನೀಡಬಹುದು. 

4. ಅರ್ಹತೆ:- 

(ಅ) ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯ ಪಡೆಯಲು ದಿನಾಂಕ: 30-03-2002ರ ಸರ್ಕಾರಿ ಆದೇಶ 
ಸಂಖ್ಯೆ:ಎಸ್‌ಡಬ್ಲ್ಯೂಡಿ/225/ಬಿ.ಸಿ.ಎ/2000 ಆದೇಶದಲ್ಲಿ ಗುರ್ತಿಸಿದ ಅಥವಾ ಸರ್ಕಾರವು ಕಾಲಕಾಲಕ್ಕೆ ಗುರ್ತಿಸಿ 
ಅಂಗೀಕರಿಸಿದ ಹಿಂದುಳಿದ ವರ್ಗಗಳ ಪ್ರವರ್ಗ-1, ಪ್ರವರ್ಗ-2ಎ, ಪ್ರವರ್ಗ-3ಎ ಮತ್ತು ಪ್ರವರ್ಗ-3ಬಿ ಗುಂಪಿಗೆ 
ಸೇರಿದವರಾಗಿರಬೇಕು. 

(ಆ) ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ 22,000/- ರೂ.ಗಳಿಗಿಂತ ಕಡಿಮೆ ಇರಬೇಕು. 

(ಇ) ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 15 ವರ್ಷ ವಾಸವಾಗಿರಬೇಕು. 

(ಈ) ಅರ್ಜಿದಾರರ ವಯಸ್ಸು ಕನಿಷ್ಟ 18 ವರ್ಷಗಳು ಹಾಗೂ ಗರಿಷ್ಟ 55 ವರ್ಷಗಳ ವಯೋಮಿತಿ ಯೊಳಗಿರಬೇಕು. 

(ಉ) ಸರ್ಕಾರದ ಬೇರೆ ಯಾವುದಾದರೂ ಯೋಜನೆಯಲ್ಲಿ ಸಾಲ ಅಥವಾ ಇತರ ಆರ್ಥಿಕ ಸವಲತ್ತು ಪಡೆದಿರಬಾರದು. 

(ಊ) ಯೋಜನೆಯಲ್ಲಿ ಶೇ. 33ರಷ್ಟನ್ನು ಮಹಿಳೆಯರಿಗೆ ಮೀಸಲಾತಿ ಇರುತ್ತದೆ. ಇವರಲ್ಲಿ ವಿಧವೆಯರಿಗೆ/ 
ಪರಿತ್ಯಕ್ಕೆಯರಿಗೆ ವಿಶೇಷ ಆದ್ಯತೆ ನೀಡುವುದು. 


೮೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ಲ ೬, ೨೦೦೬ ಭಾಗ - ೧ 





(ಯ) ಈ ಯೋಜನೆಯಲ್ಲಿ ಶೇಕಡ 5%ರಷ್ಟು ಅಂಗವಿಕಲರಿಗೆ ಕಡ್ಡಾಯವಾಗಿ ಸೌಲಭ್ಯ ಒದಗಿಸಬೇಕು. 


(ಯೂ) ಯೋಜನೆಯಲ್ಲಿ ಒಬ್ಬ ವ್ಯಕ್ತಿಗೆ ಅಥವಾ ಸ್ವ ಸಹಾಯ ಗುಂಪುಗಳ ಮೂಲಕ/ಸಹಕಾರ ಸಂಘಗಳ ಮೂಲಕ 

ಗುಂಪು ಚಟುವಟಿಕೆಗಾಗಿ ಸಾಲ ನೀಡಬಹುದಾಗಿದೆ. 

(ಎ) ಈ ಯೋಜನೆಯಲ್ಲಿ ಸಾಲ ಪಡೆಯಬಯಸುವ ಅರ್ಜಿದಾರರು ತನ್ನ ಆರ್ಥಿಕಾಭಿವೃದ್ಧಿಗೆ ಯಾವುದಾದರೂ ಆರ್ಥಿಕ 

ಚಟುವಟಕೆಯನ್ನು ನಿರ್ವಹಿಸುತ್ತಿರಬೇಕು. 

5. ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿಗಳು:- 

ಹಿಂದುಳಿದ ವರ್ಗಗಳಿಗೆ ಸೇರಿದ ಭೂ ರಹಿತ ಕೃಷಿ ಕಾರ್ಮಿಕರು ಮತ್ತು ಭೂರಹಿತ ಕೂಲಿ ಕಾರ್ಮಿಕರ ವರ್ಗಕ್ಕೆ ಸೇರಿದ ಅರ್ಜಿದಾರರು 
ನಿಗಮವು ನಿಗದಿಪಡಿಸಿದ ದ್ವಿಪ್ರತಿಯಲ್ಲಿರುವ ಅರ್ಜಿ ನಮೂನೆಯಲ್ಲಿ ವಿವರಗಳನ್ನು ಭರ್ತಿ ಮಾಡಿ ಈ ಕೆಳಕಂಡ ದಾಖಲಾತಿಗಳೊಂದಿಗೆ 
ಅರ್ಜಿಗಳನ್ನು ಜಿಲ್ಲಾ ಸಮಿತಿಗೆ "ಸಲ್ಲಿಸಬೇಕು. 

ಅ) ಹಿಂದುಳಿದ ವರ್ಗಕ್ಕೆ ಸೇರಿರುವುದಕ್ಕೆ, ಸಂಬಂಧಿಸಿದ ತಾಲ್ಲೂಕು ತಹಶೀಲ್ದಾರ್‌ರವರಿಂದ ನಿಗದಿತ ನಮೂನೆಯಲ್ಲಿ 
ಪಡೆದ ಜಾತಿ ಪ್ರಮಾಣ ಪತ್ರ ಮತ್ತು ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನದ ಪ್ರಮಾಣ ಪತ್ರ. 

ಆ) ಅರ್ಜಿದಾರರು ವಾಸಿಸುತ್ತಿರುವ ವಿಳಾಸದ ಪುರಾವೆಗಾಗಿ ಪಡಿತರ ಚೀಟಿ/ಘೋಟೊ ಗುರುತಿನ ಚೀಟಿ/ವಾಸಸ್ಥಳ 
ದೃಢೀಕರಣ ಪತ್ರ. 

ಇ) ಅರ್ಜಿದಾರರ ಪಾಸ್‌ ಪೋರ್ಟ್‌ ಅಳತೆಯ ಇತ್ತೀಚಿನ 5 ಘೋಟೊಗಳು. 

ಈ) ಅರ್ಜಿದಾರರು ಭೂರಹಿತ ಕೃಷಿಕಾರ್ಮಿಕ ಅಥವಾ ಭೂರಹಿತ ಕೂಲಿಕಾರ್ಮಿಕರಾಗಿರುವ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿ 
ಅಥವಾ ಗ್ರಾಮಪಂಚಾಯಿತಿ ಕಾರ್ಯದರ್ಶಿಗಳಿಂದ ಪಡೆದಿರುವ ಪ್ರಮಾಣ ಪತ್ರ. 

ಉ) ಅರ್ಜಿದಾರರು ಸ್ಥಳೀಯ ಬ್ಯಾಂಕು/ಹಣಕಾಸು ಸಂಸ್ಥೆಗಳಲ್ಲಿ ಸಾಲ ಹೊಂದಿಲ್ಲದಿರುವುದಕ್ಕೆ, ಸುಸ್ತಿದಾರರಲ್ಲವೆಂಬುದಕ್ಕೆ 
ಬೇಬಾಕಿ ಪ್ರಮಾಣ ಪತ್ರ. 

6. ಗುರ್ತಿಸಲಾದ ಅರ್ಹ ಭೂರಹಿತ ಕೃಷಿ ಕಾರ್ಮಿಕರು/ಭೂರಹಿತ ಕೂಲಿ ಕಾರ್ಮಿಕರು ಕೈಗೊಳ್ಳಬಹುದಾದ ಸಾಲದ 
ಉದ್ದೇಶಗಳು:- 
ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಸಂಚಾರಿ ಸಂತೆ ವ್ಯಾಪಾರ, ಗುತ್ತಿಗೆ ಆಧಾರದ ಮೇಲೆ ಭೂಮಿ 

ಪಡೆದು ವಾಣಿಜ್ಯ ಬೆಳೆಗಳಾದ ರೇಷ್ಮೆ, ಹೂವು, ತರಕಾರಿ, ಹಣ್ಣು-ಹಂಪಲು ಬೆಳೆಯುವುದು, ಎತ್ತುಗಾಡಿ, ಸಣ್ಣ ವ್ಯಾಪಾರ, 

ಮನೆ ಕಾಂಟ್ರಾಕ್ಟ್‌ ಕೆಲಸ, ಸೆಂಟ್ರೆಂಗ್‌ ಕೆಲಸ, ಮನೆಗಳಿಗೆ ಪೇಯಿಂಟಿಂಗ್‌ ಮಾಡುವುದು, ಪ್ಲಂಬ್ಲಿಂಗ್‌ ಕೆಲಸ, ಕಾರ್ಪೆಂಟರಿ 
ಕೆಲಸ, ಇವುಗಳಲ್ಲದೆ ಕೃಷಿಕಾರ್ಮಿಕರು/ಕೂಲಿ ಕಾರ್ಮಿಕರು ಕೈಗೊಳ್ಳಬೇಕಾದ ಇತರೆ ವೃತ್ತಿಗಳು. 

7. ಘಟಕ ವೆಚ್ಚ- ಸಾಲದ ಮೊತ್ತ ಮತ್ತು ಸಹಾಯ ಧನ:- 

(ಅ) ವಿಶೇಷ ಆರ್ಥಿಕ ನೆರವು ಯೋಜನೆಗೆ ಒಳಪಡುವ ಅತೀ ಹಿಂದುಳಿದ ಭೂರಹಿತ ಕೃಷಿ/ಭೂರಹಿತ ಕೂಲಿ ಕಾರ್ಮಿಕರು 
ಅವರು ಕೈಗೊಳ್ಳುವ ಉದ್ದೇಶಗಳಿಗಾಗಿ ಆರ್ಥಿಕ ನೆರವನ್ನು ಆಯಾ ಪ್ರದೇಶ ಹಾಗೂ ಅರ್ಜಿದಾರರ ಕೈಗೊಳ್ಳುವ 
ಚಟುವಟಿಕೆ ಮತ್ತು ಸಾಮರ್ಥ್ಯಕ್ಕನುಗುಣವಾಗಿ ಗರಿಷ್ಠ 15000/-ರೂ.ಗಳ ಸಾಲ ಮತ್ತು ಸಹಾಯಧನ 
ನೀಡಲಾಗುವುದು. ವಿಶೇಷ ಪ್ರಕರಣದಲ್ಲಿ ಆಯಾ ಘಟಿಕ ವೆಚ್ಚವನ್ನು ಆಧರಿಸಿ ಗರಿಷ್ಟ 25,000/- ರೂ.ಗಳವರೆಗೆ 
ನೀಡಬಹುದಾಗಿದೆ. ಯೋಜನೆಗಳ ಆರ್ಥಿಕ ಸಮಂಜಸತೆ ಲಾಭದಾಯಕತೆ ಹಾಗೂ ಮಾರುಕಟ್ಟೆಯ ವ್ಯವಸ್ಥೆಯನ್ನು 
ಪರಿಗಣನೆಗೆ ತೆಗೆದುಕೊಂಡು ಆಯಾ ಘಟಕ ವೆಚ್ಚಕ್ಕೆ ಅಗತ್ಯವಿರುವ ಪೂರ್ಣ ಹಣವನ್ನು ನೇರಸಾಲವಾಗಿ 
ನೀಡಲಾಗುತ್ತದೆ. ಆಯಾ ಘಟಕ ವೆಚ್ಚಕ್ಕೆ ಅನುಗುಣವಾಗಿ ಶೇ.50 ಅಥವಾ ಗರಿಷ್ಟ 5000/- ರೂ. 
ಸಹಾಯಧನವನ್ನು/ಸಬ್ಬಿಡಿ ನೀಡಲಾಗುತ್ತದೆ. ಸಾಲವನ್ನು ನಿಗದಿತ 5 ವರ್ಷ ಅವಧಿಯಲ್ಲಿ ಬಡ್ಡಿಸಹಿತ 
ಮರುಪಾವತಿಸಬೇಕು. 

(ಆ) (1) ಭೂರಹಿತ ಕೃಷಿ/ಭೂರಹಿತ ಕೂಲಿ ಕಾರ್ಮಿಕರು ಜನರು ಸಂಘಟಿಸಿ ನಡೆಸುತ್ತಿರುವ ಪ್ರತಿ ಸ್ವ-ಸಹಾಯ 
ಗುಂಪಿನ ಗರಿಷ್ಠ 10 ಜನರಿಗೆ ಘಟಕ ವೆಚ್ಚ ಆಧರಿಸಿ ಯೋಜನೆಗೆ ತಕ್ಕಂತೆ ಅಥವಾ ಪ್ರತಿ ವ್ಯಕ್ತಿಗೆ ಗರಿಷ್ಠ 
15,000/-ರೂ.ಗಳು ಮೀರದಂತೆ ಒಂದು ಗುಂಪಿಗೆ ಗರಿಷ್ಠ 1.50 ಲಕ್ಷ್‌ ರೂ.ಗಳನ್ನು ಮಂಜೂರು 
ಮಾಡಬಹುದಾಗಿರುತ್ತದೆ. 

(2) ಭೂರಹಿತ ಕೃಷಿ/ಭೂರಹಿತ ಕೂಲಿ ಕಾರ್ಮಿಕರು ಜನರು ಸ್ಥಾಪಿಸಿ ನಡೆಸುತ್ತಿರುವ ಸಹಕಾರ ಸಂಘಗಳ ಮೂಲಕ 
ಗುಂಪು ಚಟುವಟಿಕೆಗಳಿಗೆ ಗರಿಷ್ಠ 20 ಜನರಿಗೆ ಚಟುವಳಿಕೆಗಳನ್ನಾಧರಿಸಿ ಪ್ರತಿ ವ್ಯಕ್ತಿಗೆ ಗರಿಷ್ಠ 15,000/- 
ರೂ.ಗಳು ಮೀರದಂತೆ ಗುಂಪಿಗೆ ಸಹಕಾರ ಸಂಘದ ಮೂಲಕ ಗರಿಷ್ಠ 3.00 ಲಕ್ಷ ರೂ.ಗಳನ್ನು ಮಂಜೂರು 
ಮಾಡಬಹುದಾಗಿರುತ್ತದೆ. ಈ ಎರಡೂ ಪ್ರಕರಣಗಳಲ್ಲೂ ಸಹಾಯಧನದ ಮೊತ್ತವು ಪ್ರತಿ ಫಲಾನುಭವಿಗೆ 
ಶೇ. 50 ಭಾಗ ಅಥವಾ ಗರಿಷ್ಟ ತಲಾ ರೂ.5000/- ಮಂಜೂರುಮಾಡುವುದು. 

(3) ಸಹಕಾರ ಸಂಘಗಳಿಗೆ ಸಾಲ ಮಂಜೂರು ಮಾಡುವಾಗ ಆ ಸಂಸ್ಥೆಗಳು ಪ್ರಾರಂಭವಾಗಿ ಕನಿಷ್ಕ 3 
ವರ್ಷಗಳಾಗಿರಬೇಕು, ಲಾಭದಲ್ಲಿ ನಡೆಯುತ್ತಿರಬೇಕು ಮತ್ತು ಆಡಿಟ್‌ ವರದಿಯಲ್ಲಿ ಯಾವುದೇ ರೀತಿಯ 
ಆಕ್ಬೇಪಣೆಗಳಿರಬಾರದು. 

(4) ಈ ಜನಾಂಗಗಳು ರಚಿಸಿರುವ ಸ್ವಸಹಾಯ ಗುಂಪು/ಸ್ತಿ € ಶಕ್ತಿ ಗುಂಪುಗಳಿಗೆ ಸಾಲ ಮಂಜೂರು ಮಾಡುವಾಗ 
ಅವುಗಳ ನಿರ್ವಹಿಸುತ್ತಿರುವ ಲೆಕ್ಕಪತ್ರಗಳು ಮತ್ತು ಅವುಗಳು ಕೈಗೊಳ್ಳುವ ಕಾರ್ಯಚಟುವಟಿಕೆಗಳನ್ನಾಧರಿಸಿ 
ಉತ್ತಮವಾಗಿ ಕಾಯ ನಿರ್ವಹಿಸುವ ಹಾಗೂ ಮರುಪಾವತಿಗೆ ಖಾತ್ರಿ ನೀಡುವ ಸ್ವಸಹಾಯ ಗುಂಪುಗಳ 
ಮೂಲಕ ಮಾತ್ರ ಸಾಲ ಮಂಜೂರು ಮಾಡಬೇಕು. 

(5) ನಿಯಮಾನುಸಾರ ಕ್ರಮಬದ್ಧವಾಗಿ ಕಾರ್ಯ ನಿರ್ವಹಿಸುತ್ತಿರುವ ಆರ್ಥಿಕವಾಗಿ ಸದೃಢವಾಗಿ 
ಕಾರ್ಯನಿರ್ವಹಿಸುತ್ತಿ ರುವ ಹಾಗೂ ಸಾಲವನ್ನು ಫಲಾನುಭವಿಗಳಿಂದ. ವಸೂಲು ಮಾಡಿ ನಿಗಮಕ್ಕೆ ಸಂದಾಯ 
ಮಾಡಲು ನಿಗದಿತ ನಮೂನೆಯಲ್ಲಿ ಕರಾರು ಒಪ್ಪಂದಕ್ಕೆ ಸಹಿ ಮಾಡಿ ಕೊಡುವಂತಹ ಸ್ವ-ಸಹಾಯ 
ಗುಂಪುಗಳು/ಸಹಕಾರ ಸಂಘಗಳನ್ನು ಮಾತ್ರ ಪರಿಗಣಿಸ ಲಾಗುತ್ತದೆ. 

(6) ಸಾಲ ಮಂಜೂರಾದ ಎಲ್ಲಾ ಘಲಾನುಭನಿಗಳಿಣೆ ಕಡ್ಡಾಯವಾಗಿ ಸಾಲ ವಿತರಣಾ ಪೂರ್ವ ಸಮಾಲೋಚನೆ 
ಏರ್ಪಡಿಸಿ ಸಾಲ ಮಂಜೂರಾತಿಯ ಉಪಯುಕ್ತತೆ, ಸದುಪಯೋಗ, ಮರುಪಾವತಿ ಮತ್ತು ಅವಶ್ಯಕ ವಿಮೆಗಳ 
ಬಗ್ಗೆ ಹಾಗೂ ಘಟಕಗಳನ್ನು ಸ್ಥಾಪಿಸಿ ನಿರ್ವಹಿಸುವ ಬಗ್ಗೆ ಸವಿವರವಾದ ತಿಳುವಳಿಕೆ ನೀಡಬೇಕು. 

(7) ಫಲೌನುಭವಿಗಳಿಗೆ ಅವರು ಕೈಗೊಳ್ಳುವ ಆರ್ಥಿಕ ಚಟುವಟಿಕೆಗಳನ್ನಾ ಧರಿಸಿ ಜಿಲ್ಲೆಯಲ್ಲಿರುವ ಉತ್ತಮ ತರಬೇತಿ 
ಸಂಸ್ಥೆ ಗಳ ಸಹಯೋಗದೊಂದಿಗೆ ಕಡ್ತಾ ಯವಾಗಿ ಉದ್ಯಮಶೀಲತಾ ತರಬೇತಿಯನ್ನು ಒದಗಿಸಬೇಕು. 


ಬಾಗ - ೧ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಜುಲೆ ಲ ೬, ೨೦೦೬ ೮೭೩ 





8. ಬಡ್ಡಿಯ ದರ :- 

ಈ ಯೋಜನೆಯಲ್ಲಿ ಕೊಡುವ ಸಾಲಕ್ಕೆ ವಾರ್ಷಿಕ ಶೇ. 4ರಂತೆ ಸರಳ ಬಡ್ಡಿಯನ್ನು ವಿಧಿಸಲಾಗುತ್ತದೆ. 
9. ಸುಸ್ತಿ ಬಡ್ಡಿ : i | ತಸ | 

ನಿಗದಿತ ಕಂತುಗಳ ಅನ್ವಯ ಮರುಪಾವತಿ ಮಾಡದಿದ್ದರೆ ಬಾಕಿಯಾಗುವ/ ಸುಸ್ತಿಯಾಗುವ ಸಾಲದ ಕಂತುಗಳ 
ಮೊತ್ತಕ್ಕೆ ವಾರ್ಷಿಕ ಶೇ.2ರಷ್ಟು ಸುಸ್ತಿ ಬಡ್ಡಿಯನ್ನು ವಿಧಿಸಲಾಗುತ್ತದೆ. 

10. ಮರುಪಾವತಿ ಅವಧಿ: 

ಮರುಪಾವತಿ ಅವಧಿಯು ಗರಿಷ್ಠ 5 ವರ್ಷ. ಸಾಲ ಬಿಡುಗಡೆಯಾದ ದಿನಾಂಕದಿಂದ 2 ತಿಂಗಳ 
ವಿರಾಮಾವಧಿಯನ್ನು ನೀಡಲಾಗುತ್ತದೆ ಹಾಗೂ ನಂತರ 58 ತಿಂಗಳ ಅವಧಿಯಲ್ಲಿ ಮಾಸಿಕ ಕಂತುಗಳಲ್ಲಿ ಸಾಲವನ್ನು 
ಫಲಾನುಭವಿಗಳು ಮರುಪಾವತಿಸಬೇಕು. 

11. ಜಿಲ್ಲಾ ಸಮಿತಿ:- 

ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯುವ ಫಲಾನುಭವಿಗಳ ಆಯ್ಕೆಯನ್ನು ಜಿಲ್ಲಾ ಸಮಿತಿ ಆಯ್ಕೆ ಮಾಡಲಾಗುತ್ತದೆ. 

ಈ ಆಯ್ಕೆ ಪ್ರಕ್ರಿಯೆಗಾಗಿ ಮತ್ತು ಯೋಜನೆಯ ಅನುಷ್ಟಾನಕ್ಕಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾ ಪಂಚಾಯತ್‌ನ ಮುಖ್ಯ 

ಕಾರ್ಯನಿರ್ವಹಣಾಧಿಕಾರಿಯವರ ಅಧ್ಯಕ್ಸತೆಯಲ್ಲಿ ಜಿಲ್ಲಾ ಸಮಿತಿಯನ್ನು ರಚಿಸಲಾಗಿರುತ್ತದೆ. ಈ ಸಮಿತಿಗಳು ಜಿಲ್ಲಾ ಮಟ್ಟದ 

ನಿಗಮದ ಘಟಕವಾಗಿ ಕಾರ್ಯನಿರ್ವಹಿಸುತ್ತವೆ. 

12. ಘಲಾನುಭವಿಗಳ ಆಯ್ಕೆ ಮತ್ತು ಸಾಲ ಮಂಜೂರಾತಿಯ ವಿಧಾನ:- 

(1) ಜಿಲ್ಲಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಮಟ್ಟದಲ್ಲಿ ಆಯಾಯ ಆರ್ಥಿಕ ವರ್ಷಕ್ಕೆ ನೀಡುವ ಗುರಿಯನ್ಮಯ 
ವೃತ್ತಪತ್ರಿಕೆಗಳಲ್ಲಿ ಯೋಜನೆಯ ಮಾಹಿತಿ ನೀಡಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸುವುದು. 

(2) ಜಿಲ್ಲಾ ಸಮಿತಿ ಕಾರ್ಯದರ್ಶಿಯವವರು ಸ್ವೀಕರಿಸಲಾದ ಅರ್ಜಿಗಳನ್ನು ಕಾಲಾನುಕ್ರಮಣಿಕೇಯಲ್ಲಿ ದಾಖಲಿಸಿಕೊಂಡ 
ನಂತರ ಆ ಎಲ್ಲಾ ಅರ್ಜಿಗಳನ್ನು ಪರಿಶೀಲಿಸಿ ಗ್ರಾಮ ಪಂಚಾಯತ್‌ವಾರು ಪಟ್ಟಿ ಮಾಡಿಕೊಳ್ಳುವುದು. ಸ್ವೀಕರಿಸಲಾದ 
ಅರ್ಜಿಗಳಲ್ಲಿ ಆ ಅರ್ಜಿದಾರರ ಕೌಟುಂಬಿಕ ಹಿನ್ನಲೆ, ಅರ್ಜಿದಾರರ ಕಾರ್ಯ ನಿರ್ವಹಣೆಯ ಹಿನ್ನೆಲೆಯ ಪರಿಶೀಲನೆ, 
ಅವರು ಈಗಾಗಲೇ ಸಾಲ ಪಡೆದಿದ್ದಾರೆಯೇ ಇಲ್ಲವೇ ಎಂಬುದರ ಬಗ್ಗೆ ಮಾಹಿತಿ ಸಂಗ್ರಹಣೆ, ಅರ್ಜಿದಾರರು 
ಕೈಗೊಳ್ಳುವ/ ಆರ್ಥಿಕ ಚಟುವಟಿಕೆ ಪರಿಣಿತಿ/ತರಬೇತಿ, ಅವರ ಆರ್ಥಿಕ ಸ್ಥಿತಿಗತಿ, ಮಾರುಕಟ್ಟೆಯ ವ್ಯವಸ್ಥೆ ಇತ್ಯಾದಿ 
ಎಲ್ಲಾ ಅಂಶಗಳನ್ನು ಪರ್ಯಾಲೋಚಿಸಿ ಅರ್ಹ ಫಲಾನುಭವಿಗಳ ಪ್ರಸ್ತಾವನೆಗಳನ್ನು/ಅರ್ಜಿಗಳ ಪಟ್ಟಿಯನ್ನು ಮತ್ತು 
ಮಂಜೂರು ಮಾಡಬಹುದಾದ ಸಾಲದ ಮೊತ್ತದ ವಿವರಗಳೊಂದಿಗೆ ಪ್ರಸ್ತಾವನೆಗಳನ್ನು ಜಿಲ್ಲಾ ಸಮಿತಿಯ ಮುಂದೆ 
ಮಂಡಿಸುವುದು. 

(3) ಜಿಲ್ಲಾ ಸಮಿತಿಯು ಅರ್ಜಿದಾರರು ಕೈಗೊಳ್ಳುವ ಆರ್ಥಿಕ ಚಟುವಟಿಕೆಗಳನ್ನು ಆಧರಿಸಿ ಅಗತ್ಯವಿರುವ ಸಾಲವನ್ನು 
ಮಾತ್ರ ಮಂಜೂರಾತಿ ನೀಡಿ ಅನುಮೋದಿಸಿದ ಪ್ರಸ್ತಾವನೆಯನ್ನು ನಿಗಮದ ಕೇಂದ್ರ ಕಚೇರಿಗೆ ಕಳುಹಿಸುವುದು. ಈ 
ಪ್ರಸ್ಥಾವನೆಯನ್ನು ಕೇಂದ್ರ ಕಚೇರಿಯಲ್ಲಿ ಪರಿಶೀಲಿಸಿ ಸಾಲವನ್ನು ಮಂಜೂರು ಮಾಡಿ ಜಿಲ್ಲಾ ಕಚೇರಿಗೆ ಬಿಡುಗಡೆ 
ಮಾಡುವುದು. 

(4) ಕೇಂದ್ರ ಕಚೇರಿಯಿಂದ ಮಂಜೂರು ಮಾಡಿ ಬಿಡುಗಡೆ ಮಾಡಿದ ಸಾಲದ ಮೊತ್ತಕ್ಕನುಗುಣವಾಗಿ 
ಫಲಾನುಭವಿಗಳಿಂದ ಈ ಕೆಳಕಂಡ ದಸ್ತಾವೇಜುಗಳನ್ನು ಜಿಲ್ಲಾ ವ್ಯವಸ್ಥಾಪಕರು ಪಡೆದು ಸಾಲದ ಚೆಕ್‌ಗಳನ್ನು 
ಪಾರದರ್ಶಕವಾಗಿ ಜನಪ್ರತಿನಿಧಿಗಳ ಮೂಲಕ ವಿತರಿಸುವುದು. 

13. ಸಾಲದ ದಸ್ತಾವೇಜುಗಳು:- 

(1) ಮಂಜೂರು ಮಾಡಿ ಬಿಡುಗಡೆ ಮಾಡಿದ ಸಾಲದ ಮೊತ್ತಕ್ಕೆ ಪ್ರತಿ ಫಲಾನುಭವಿಯಿಂದ ಹಾಗೂ 
ಜಾಮೀನುದಾರರಿಂದ ಈ ಕೆಳಗೆ ತಿಳಿಸಿರುವ ದಸ್ತಾವೇಜುಗಳನ್ನು ಜಿಲ್ಲಾ ವ್ಯವಸ್ಥಾಪಕರು ಪಡೆದುಕೊಳ್ಳಬೇಕು 
ಹಾಗೂ ಅವುಗಳನ್ನು ಅರ್ಜಿದಾರರ ಹಾಗೂ ಜಾಮೀನುದಾರರ ಮಾಹಿತಿಯನ್ನು ನಿಗದಿತ ಅಂಕಣಗಳಲ್ಲಿ ಭರ್ತಿ 
ಮಾಡಿ ಅವರ ಸಹಿ ಪಡೆದುಕೊಳ್ಳಬೇಕು. ಸಾಲಕ್ಕೆ ಪಡೆಯಲಾದ ದಸ್ತಾವೇಜುಗಳನ್ನು ಜಿಲ್ಲಾ ಕಛೇರಿಯಲ್ಲಿ ಸಾಲ 
ತೀರುವವರೆಗೆ ಸುರಕ್ಷಿತವಾಗಿ ಸಂರಕ್ಸಿಸಿಟ್ಟಿರಬೇಕು. 

ಪ್ರಾಮಿಸರಿ ನೋಟ್‌ 

ಡಿ.ಪಿ. ನೋಟ್‌ ಡೆಲಿವರಿ ಲೆಟರ್‌ ಸಾಲಗಾರರು 

ಲೆಟರ್‌ ಆಫ್‌ ರೀಪೇಮೆಂಟ್‌ 

ಹೈಪಾಥೀಕೇಷನ್‌ ಡೀಡ್‌ 

ಲೆಟರ್‌ ಆಫ್‌ ಗ್ಯಾರಂಟಿ (ಜಾಮೀನುದಾರರು) 

A ಮೆಮೊರ್ಯಾಂಡಮ್‌ ಆಫ್‌ ಅಗ್ರಿಮೆಂಟ್‌ ಜಾತಿವಾರು ಸಹಕಾರ ಸಂಘಗಳು / ಎನ್‌.ಜಿ.ಓ. / ಸ್ವ-ಸಹಾಯ 

ಗುಂಪುಗಳಿಂದ 

14. ಸಾಲ ಮರುಪಾವತಿ:- 

(ಅ) ಸಾಲ ಮಂಜೂರು ಮಾಡಿ ಬಿಡುಗಡೆ ಮಾಡಿದ ಸಾಲದ ಮೊತ್ತವನ್ನು ನಿಗದಿತ ಕಂತುಗಳಲ್ಲಿ ಫಲಾನುಭವಿಯು ಗರಿಷ್ಠ 


5 ವರ್ಷಗಳ ಒಳಗೆ ಮರುಪಾವತಿಸಬೇಕು. ಸಾಲ ಬಿಡುಗಡೆಯಾದ ನಂತರ ಘಟಕ ಸ್ಥಾಪಿಸಿ ನಡೆಸಲು ಸ್ವಲ್ಪ 
ಕಾಲಾವಕಾಶ ಬೇಕಾದುದರಿಂದ 2 ತಿಂಗಳ ವಿರಾಮಾವಧಿಯನ್ನು ನೀಡಲಾಗುತ್ತದೆ. ನಂತರ ಸಾಲ 
ಬಿಡುಗಡೆಯಾದ 3ನೇ ತಿಂಗಳಿನಿಂದ ಮರುಪಾವತಿಯು ಪ್ರಾರಂಭವಾಗುತ್ತದೆ. ಒಟ್ಟು 5 ವರ್ಷಗಳ ಒಳಗೆ ಸಾಲ 
ಪಡೆದ ದಿನಾಂಕದಿಂದ ಪೂರ್ಣ ಸಾಲವನ್ನು ಬಡ್ಡಿಯ ಸಮೇತ ಮರುಪಾವತಿಸಬೇಕು. 2 ತಿಂಗಳು ವಿರಾಮಾವಧಿ 


ಕಳೆದು 58 ಸಮನಾದ ಕಂತುಗಳಲ್ಲಿ ಸಾಲವನ್ನು ಮರುಪಾವತಿಸಬೇಕು. ಫಲಾನುಭವಿಯು ಮರುಪಾವತಿ 


35966 


೮೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ಲ ೬, ೨೦೦೬ ಭಾಗ - ೧ 





ಮಾಡಬೇಕಾದ ಪ್ರತಿ ಕಂತಿನ ಸಾಲದ ಅಸಲು ಮತ್ತು ಬಡ್ಡಿಯನ್ನು ಲೆಕ್ಕೀಕರಿಸಿ ಸಾಲ ಮಂಜೂರಾತಿ ಆದೇಶದಲ್ಲಿ 
ತಿಳಿಸಬೇಕು. 

(ಆ) ನಿಗದಿಪಡಿಸಿದ ಕಂತಿನನ್ವಯ ಅಸಲು ಮತ್ತು ಬಡ್ಡಿಯನ್ನು ಪ್ರತಿ ತಿಂಗಳು 5ನೇ ತಾರೀಖಿನೊಳಗೆ 
ಮರುಪಾವತಿಸಬೇಕು. ಈ ದಿನಾಂಕದ ನಂತರವು ಸಾಲ ಮರುಪಾವತಿಸದೆ ಬಾಕಿ ಬೀಳುವ ಕಂತಿನ/ಕಂತುಗಳ 
ಸಾಲದ ಮೊತ್ತಕ್ಕೆ ವಾರ್ಷಿಕ ಶೇ. 2ರಷ್ಟು ಸುಸ್ತಿ ಬಡ್ಡಿಯನ್ನು ವಿಧಿಸಬೇಕು. 

(ಇ) ನಿಗದಿತ ಕಂತುಗಳನ್ಹಯ ಫಲಾನುಭವಿಂಯು ಸಾಲವನ್ನು ಮರುಪಾವತಿ ಮಾಡದೇ ಸುಸ್ತಿಯಾದ್ದಲ್ಲಿ ಕಾಲಾನುಕ್ರಮವಾಗಿ 
ಫಲಾನುಭವಿಗೆ. ಹಾಗೂ ಜಾಮೀನುದಾರರಿಗೆ ನೋಟೀಸ್‌ ಜಾರಿ ಮಾಡಿ ಸಾಲ ಮರುಪಾವತಿಸುವಂತೆ ಸೂಕ್ತ 
ತಿಳುವಳಿಕೆ ನೀಡಬೇಕು. ಆದಾಗ್ಯೂ ಸಾಲ ಮರುಪಾವತಿಸದಿದ್ದಲ್ಲಿ ಬಾಕಿಯಿರುವ ಸಾಲದ ಮೊತ್ತವನ್ನು ವಸೂಲು 
ಮಾಡಲು ಘಟಕವನ್ನು ವಶಕ್ಕೆ ಪಡೆಯಬೇಕು ಹಾಗೂ ನಿಯಮಾನುಸಾರ ಕಾನೂನು ಕ್ರಮ ಕೈಗೊಳ್ಳುವುದು ಅಥವಾ 
KPMR Act ಅನ್ವಯ ಸಾಲ 'ಸೂಲಾತಿಗೆ ಅರ್ಜಿದಾರರು ಹೊಂದಿರುವ ಸ್ಥಿರಾಸ್ತಿಯ ಮಾಹಿತಿ ಪಡೆದು. ಭೂಕಂದಾಯ 
ಬಾಕಿಯೆಂದು ಪಶಿಗಣಿಸಿ ಸಾಲ ವಸೂಲಿ ಮಾಡಲು ಕ್ರಮ ಜರುಗಿಸ ಬೇಕು. ಅಲ್ಲದೇ ಸರ್ಕಾರದಿಂದ ದೊರೆಯುವ 
ಇನ್ನಿತರ ಸೌಲಭ್ಯಗಳನ್ನು ಕಡಿತಗೊಳಿಸಲು ಕ್ರಮವಹಿಸಬೇಕು. 

15. ಸಾಲದ ಉಪಯೋಗ:- 

ಈ ಯೋಜನೆಯಲ್ಲಿ ಫಲಾನುಭವಿಯು ಸಾಲ ಮಂಜೂರಾದ ಉದ್ದೇಶಕ್ಕೆ ಉಪಯೋಗಿಸಿ ಘಟಕ ಸ್ಥಾಪನೆ ಮಾಡಿ 
ನಿರ್ವಹಿಸಬೇಕು. ಒಂದು ವೇಳೆ ಮಂಜೂರಾದ ಸಾಲವನ್ನು ಮಂಜೂರಾದ ಉದ್ದೇಶಕ್ಕೆ ಉಪಂರೋಗಿಸದೇ ಅಥವಾ ಒಂದು 
ಪಕ್ಪ ಹಣವನ್ನು ಬೇರೆ ಉದ್ದೇಶಕ್ಕೆ ಉಪಯೋಗಿಸಿರುವುದು ಕಂಡುಬಂದರೆ ಜಿಲ್ಲಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು 
ಪೂರ್ಣ ಸಾಲವನ್ನು ಒಂದೇ ಪೆಡಿಗಂಟಿನಲ್ಲಿ ವಸೂಲಿ ಮಾಡಲು ಕ್ರಮ ಜರುಗಿಸುವುದು. 

16. ವಿಮೆ: 

ಫಲಾನುಭವಿಗಳು ಪಡೆಯುವ ಸಾಲದ ಮೊತ್ತದಲ್ಲಿ ಖರೀದಿಸುವ ಉತ್ಪನ್ನಗಳಿಗೆ/ಘಟಕಗಳಿಗೆ ವ್ಯಾಪಕ ವಿಮೆಯನ್ನು 
ಮಾಡಿಸಬೇಕು. 

ನಿಗಮದಿಂದ ಸಾಲ ಪಡೆದು ನಡೆಸಲ್ಪಡುವ ಘಟಕಗಳ/ಸ್ಲಳಗಳ ಪ್ರವೇಶದ್ವಾರದಲ್ಲಿ "ಆರ್ಥಿಕ ನೆರವು 
ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಜಿಲ್ಲೆ, ಇವರಿಂದ ಎಂದು 
ಬೋರ್ಡನ್ನು/ಫಲಕಗಳನ್ನು ಬರೆಯಿಸಿರಬೇಕು. 

ಎ.ಎಂ.ಚೆದಾನಂದ ಸ್ವಾಮಿ 
ಪಿ.ಆರ್‌. 870 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಮಾಜ ಕಲ್ಯಾಣ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಂರ 
ವಿಷಯ: ಕರ್ನಾಟಕ ಸರ್ಕಾರ ಸಚಿವಾಲಯದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಸರ್ಕಾರದ 
ಕಾರ್ಯದರ್ಶಿ, (ಆಹಾರ ಸಂಸ್ಕರಣೆ ಮತ್ತು ಕಟಾವು ತಂತ್ರಜ್ಞಾನ) ಹುದ್ದೆಯನ್ನು 
ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ: |, ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 15 ಸಸಿವಿ 2001 ದಿನಾಂಕ: 20.4.2001. 
2. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 4 ಸಸಿವಿ 2002 ದಿನಾಂಕ: 4.4.2002. 
3. ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಕೃತೋಇ : 53 : ಕಾ (ಆಸಂ) : 2005, ದಿನಾಂಕ: 
29.12.2005. 

ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾಗಿರುವ ಸರ್ಕಾರದ ಆದೇಶದಲ್ಲಿ ಕರ್ನಾಟಿಕ ಸರ್ಕಾರ 
ಸಚಿವಾಲಯದ ಕೃಷಿ ಮತ್ತು "ತೋಟಗಾರಿಕೆ" ಇಲಾಖೆಯಲ್ಲಿ ದಿನಾಂಕ: 15.3.2001 ರಂದ ಪೂರ್ಪಾನ ವಾನಿ 
ಜಾರಿಗೆ ಬರುವಂತೆ" ಹಾಗೂ ಒಂದು ವರ್ಷದ ಅವಧಿಗೆ ಕೆಳಕಂಡ ಹುದ್ದೆಗಳನ್ನು ತಾತ್ಕಾಲಿಕವಾಗಿ ಸೃ ಜಿಸಲಾಗಿದೆ. 

1. | ವಿಶೇಷ ಕಾರ್ಯದರ್ಶಿ (ಆಹಾರ ಸಂಸ್ಕರಣೆ ಮತ್ತು ಬಾವು ತಂತ್ರಜ್ಞಾನ) 1 

(ಸೂಪರ್‌ ಟೈಂ ವೇತನ ಶ್ರೇಣಿಯ ಐ.ಎ.ಎಸ್‌. ಅಧಿಕಾರಿಯಿಂದ ಆ) 

ಶೀಘಲಿಪಿದಾರೆರು 

ಕರಿಯ ಸಹಾಯಕರು 

ವಾಹನ ಚಾಲಕರು 

ದಲಾಯತ್‌ 

ಕಮ ಸಂಖ್ಯೆ (2) ರಲ್ಲಿ ಓದಲಾಗಿರುವ ಸರ್ಕಾರದ ಆದೇಶದಲ್ಲಿ ವಿಶೇಷ ಕಾರ್ಯದರ್ಶಿ ಹುದ್ದೆಯನ್ನು 
ದಿನಾಂಕ: “10.1.2002 ರಿಂದ ಹೂರ್ವಾನ್ಯಯವಾಗಿ ಜಾರಿಗೆ ಬರುವಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ” ಹುದ್ದೆ 
ಎಂದು ಒಂದು ವರ್ಷದ ಅವಧಿಗೆ ಉನ್ನತೀಕರಿಸಿ, ಮೇಲ್ಕಂಡ ಪೂರಕ ಸಿಬ್ಬಂದಿ ಹುದ್ದೆಗಳ ಬದಲು ದಿನಾಂಕ 
10.1.2002 ರಿಂದ ಜಾರಿಗೆ ಬರುವಂತೆ. ಒಂದು ವರ್ಷದ ಅವಧಿಗೆ ಕೆಳಕಂಡ ಹುದ್ದೆಗಳನ್ನು ಮಂಜೂರು 
ಮಾಡಲಾಗಿದೆ. 

1. ಆಪ್ಪ ಕಾರ್ಯದರ್ಶಿ ಗ್ರೇಡ್‌-2 : ಪತ್ರಾಂಕಿತ ಆಪ್ತ ಸಹಾಯಕ 

ಪತ್ರಾಂಕಿತ ಆಪ್ತ ಸಹಾಯಕ : ಹಿರಿಯ ಶೀಘ್ರಲಿಪಿಗಾರ 

ಶಾಖಾಧಿಕಾರಿ : ಹಿರಿಯ ಸಹಾಯಕ 

ಸಹಾಯಕ : ಕಿರಿಯ ಸಹಾಯಕ 

ವಾಹನ ಚಾಲಕ 

ದಲಾಯತ್‌ 

ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾಗಿರುವ ಟಿಪ್ಪ ಣಿಯಲ್ಲಿ ಹುದ್ದೆಗಳನ್ನು ಮುಂದುವರೆಸಲು ಪ್ರಸ್ತಾವನೆ 
ಇರುತದೆ. ಪ್ರಸ್ತಾ 'ವನೆಯನ್ನು  ಪರಿಶೀಲಿಸೆಲಾಗಿದ್ದು, ಕೆಳಕಂಡಂತೆ ಆದೇಶಿಸಲಾಗಿದೆ. 


ಂ 

















— |---| wv 














[|| 


























[2 | ರ | ಗಾಡ | bh |= 





An ಹಾ 











ಬಾಗ - ೧ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಜುಲೆ ಲ ೬, ೨೦೦೬ ೮೭೫ 





ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 40 ಸಸಿವಿ 2006, ಬೆಂಗಳೂರು, ದಿನಾಂಕ: 29ನೇ ಮೇ 2006. 

ಕರ್ನಾಟಕ ಸರ್ಕಾರ ಸಚಿವಾಲಯದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ 
(ಆಹಾರ ಸಂಸ್ಕರಣೆ ಮತ್ತು ಕಟಾವು ತಂತ್ರಜ್ಞಾನ) ಹುದ್ದೆಯನ್ನು ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಪೂರಕ ಸಿಬ್ಬಂದಿ 
ಹುದ್ದೆಗಳೊಂದಿಗೆ ದಿನಾಂಕ: 1.4.2005 ರಿದ 31.3.2007 ರವರೆಗೆ “ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಲು ಮಂಜೂರಾತಿ ನೀಡಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆಃ ಆಇ 1 ಟಿಎಫ್‌ಪಿ 96, ದಿನಾಂಕಃ 10.7.1996 
ರಲ್ಲಿ ನೀಡಿರುವ ಸಹಮತಿ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ.ಪ್ರಭು 

ಪಿ.ಆರ್‌. 859 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ(ಸೇವೆಗಳು-2) 


ವಿಷಯ: ಕರ್ನಾಟಕ ಸರ್ಕಾರ ಸಚಿವಾಲಯದ ಸರ್ಕಾರದ ಕಾರ್ಯದರ್ಶಿ : ಪ್ರಧಾನ ಕಾರ್ಯದರ್ಶಿ 
ಹುದ್ದೆಗಳನ್ನು ಮರುಪದನಾಮೀಕರಿಸುವ ಬಗ್ಗೆ. 

ಓದಲಾಗಿದೆ: ಅಧಿಸೊಚನೆ" ಸಂಖ್ಯೆ: ಡಿಪಿಎಆರ್‌ 207 ಎಸ್‌ಐಎಸ್‌ 2006 ದಿನಾಂಕ: 4.2.2006. 
ಪ್ರಸ್ತಾವನೆ: 

ಮೇಲೆ ಓದಲಾಗಿರುವ ದಿನಾಂಕ: 4.2.2006ರ ಅಧಿಸೂಚನೆಯಲ್ಲಿ ಈ ಕೆಳಕಂಡ ಅಧಿಕಾರಿಗಳನ್ನು 
ತಕ್ಬಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ವು ಹುಸ ವರ್ಗಾಯಿಸಿ ನೇಮಿಸಲಾಗಿದೆ. 

1. ಶ್ರೀ ಸಯ್ಯದ್‌ ಜಮೀರ್‌ ಪಾಷಾ, ಐ.ಎ.ಎಸ್‌. ಸಿ.ಆ.ಸು. ಇಲಾಖೆಯಲ್ಲಿನ ನಿಮ್ನೀಕರಿಸಿದ ಕಾರ್ಯದರ್ಶಿ 

ಹುದ್ದೆ. 

ಶಿ ಶ್ರೀ ಅನೂಪ್‌ ಡಿ.ಮೂಜಾರಿ, ಐ.ಎ.ಎಸ್‌. ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ 

ಹಾಗೂ ತಂತಜಾನ ಇಲಾಖೆಯ ಉನ್ನತೀಕರಿಸಿದ ಪ್ರಧಾನ LL ಹುದ್ದೆ. 

3. ಶ್ರೀ ವೆಂಕಟೇಶೈರರಾವ್‌, ಐ.ಎ.ಎಸ್‌. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಉನ್ನತೀಕರಿಸಿದ 

ಪ್ರಧಾನ ಕಾರ್ಯದರ್ಶಿ ಹುದ್ದೆ. 

ಈ `ಾರಣದಿಂದಾಗಿ ಸದರಿ ಇಲಾಖೆಗಳಲ್ಲಿ ಪ್ರಸ್ತುತ ಅಸ್ಥಿತ್ವದಲ್ಲಿರುವ ಪ್ರಧಾನ ಕಾರ್ಯದರ್ಶಿ 
ಕಾರ್ಯದರ್ಶಿ ಹುದ್ದೆಯನ್ನು ಶ್ರಿ ಶೀಯುತರುಗಳು ಕಾರ್ಯ ವರದಿ ಮಾಡಿಕೊಂಡ” ದಿನಾಂಕದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಮರುಪದನಾಮೀಕರಿಸುವ ಅಗತ್ಯತೆ ಕಂಡು ಬಂದಿದ್ದು, ಈ ಕೆಳಕಂಡಂತೆ 
ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 38 ಸಸಿವಿ 2006, ಬೆಂಗಳೂರು, ದಿನಾಂಕ: 15ನೇ ಮೇ 2006. 

ಪ್ರಸ್ತಾವನೆಯಲ್ಲಿ ಸೂಚಿಸಿದ ಕರ್ನಾಟಕ ಸರ್ಕಾರ ಸಚಿವಾಲಯದ ಇಲಾಖೆಗಳಲ್ಲಿನ ಪ್ರಧಾನ ಕಾರ್ಯದರ್ಶಿ : 
ಕಾರ್ಯದರ್ಶಿ ಹುದ್ದೆಗಳನ್ನು ಆ ಹುದ್ದೆಗಳಲ್ಲಿ ವರ್ಗಾಯಿಸಿದ ಅಧಿಕಾರಿಗಳು ಕಾರ್ಯವರದಿ ಮಾಡಿಕೊಂಡ 
ದಿನಾಂಕದಿಂದ ಜಾರಿಗೆ ಬರುವಂತೆ” ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ 
ಮರುಪದನಾಮೀಕರಿಸಲಾಗಿದೆ ಮತ್ತು ಆ ಹುದ್ದೆಗಳಿಗೆ ನಿಗದಿಪಡಿಸಿರುವ ಮೂರಕ ಸಿಬ್ಬ ೦ದಿಯನ್ನು ಸಹ ಮಂಜೂರು 
ಮಾಡಿದೆ. 


























ಪ್ರಸ್ತುತ ಅಸ್ಥಿತ್ವದಲ್ಲಿರುವ ಹುದ್ದೆಯ ಪದನಾಮ ಮರುಪದನಾಮೀಕರಣಗೊಳಿಸಿರುವ ಹುದ್ದೆಯ 
| ಪದನಾಮ 
1 ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ, 
ಸಿ.ಆ.ಸು.ಇಲಾಖೆ ಸಿ.ಆ.ಸು.ಇಲಾಖೆ 
2 | ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ “ಮತು, ತಂತ್ರಜ್ಞಾನ ಸಟ ಹಾಗೂ ವಿಜ್ಞಾನ” ಮತ್ತು ತಂತ್ರಜ್ಞಾನ ಇಲಾನೆ” 
3 | ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ 





ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯು ಸರ್ಕಾರಿ ಆದೇಶ ಸಂಖ್ಯೆಃ ಎಫ್‌ಡಿ 1 ಟಿಎಫ್‌ಪಿ 96, ದಿನಾಂಕಃ 
10.7.1996 ರಲ್ಲಿ ಅನುಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ.ಪ್ರಭು 
ಪಿ.ಆರ್‌. 820 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ(ಸೇವೆಗಳು-2) 
ವಿಷಯ: ಶ್ರೀಃ ಆರ್‌.ಜೆ. ವಾಲೀಕರ್‌, ಕೆಎಎಸ್‌ (ಆಯ್ಕೆ ಶೇಣಿ) ಅದಿಕಾರಿ ಮತ್ತು ಶೀ ಎಂ.ಜವರಯ್ಯ, ನಿವೃತ್ತ 
ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಬಣ ಇಲುಟ ಇವರುಗಳ ಅಮಾನತಿ'ನ ಅವದಿಯನ್ನು ಅತ ಥ್ರ 
ಪಡಿಸುವ ಬಗ್ಗೆ. 
ಸರ್ಕಾರದೆ ಆದೇಶ ಸಂಖ್ಯೆ:ಸಿಆಸುಇ ೪೬ ಎಸ್‌ ಇಎನ್‌ ೦೧ ದಿ: ೨೬.೦೩.೦೦. 
ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ ೪೬ ಎಸ್‌ ಇಎನ್‌ ೦೧ ದಿ: ೨೭.೦೩.೦೨. 
ಸರ್ಕಾರದ ಆದೇಶ ಸ ಜತರ ೪೬ ಎಸ್‌ ಇಎನ್‌ ೦೧ ದಿ:0೬.೦೮.೦೪. 
ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ ೪೬ ಎಸ್‌ಇಎನ್‌ ೦೧ ದಿ:೦೮.೧೧.೦೪. 
ನೋಟೀಸ್‌ ಸಂಖ್ಯೆ: ಸಿಆಸುಇ ೪೬ ಎಸ್‌ಇಎನ್‌ ೦೧ ದಿ:0೪.೧೦.೦೪ ಮತ್ತು ೦೮.೦೯.೦೫. 
ಶ್ರೀ ಆರ್‌.ಜೆ.ವಾಲೀಕರ್‌ ಮತ್ತು ಜವರಯ್ಯ ಅವರುಗಳು ಉತ್ತರ ಸಲ್ಲಿ ) ಸಿರುವುದಿಲ್ಲ. 
ಪಸ್ತಾವನೆ: ಶೀ ಆರ್‌.ಜೆ. ವಾಲೇಕರ್‌, ಕೆಎಎಸ್‌ (ಆಯ್ಕೆ ಶೇಣಿ) ಅದಿಕಾರಿ ಅವರು ಚಾಮರಾಜನಗರ ಜಿಲ್ಲಾ ಪಂಚಾಯತ್‌ನ 
ಖ್ಯ ಕಾರ್ಯನಿರ್ವಾಹಕ ಅದ್ದಿಕಾರಿಯಾಗಿ, ಶೀ ಎಂ. ಔವರಯ್ಯ ಅವರು ಚಾಮರಾಜನಗರ ಜಿಲ್ಲಾ ಸಾರ್ವಜನಿಕ ಶಿಕ್ಚಣ 
ಇಲಾಖೆಯ ಉಪ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿ ದ್ದಾಗ ೦೪೯೯- -೨೦೦೦ನೇ ಸಾಲಿನಲ್ಲಿ ಅನುದಾನ ಲಭ್ಯ ವಿರದಿದ್ದರೂ 


ಓದಲಾಗಿದೆ: 


NU AWN 


೮೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ಲ ೬, ೨೦೦೬ ಭಾಗ - ೧ 





ತಪ್ಪು ಮಾಹಿತಿ ನೀಡಿ ನಿಯಮಬಾಹಿರವಾಗಿ ರೂ.೧.೦೦  ಕೋಟಿಗಳಿಗೂ ಮೀರಿದಂತೆ ಪೀಠೋಪಕರಣ, ಲೇಖನ 
ಸಾಮಗಿಗಳನ್ನು ಖರೀದಿ ಮಾಡುವ ಮೂಲಕ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿರುವ ಆರೋಪಕ್ಕಾಗಿ ಮೇಲ್ಕಂಡ 
ಆರೋತುತರುಗಳು ಹಾಗೂ ಇತರರುಗಳ ವಿರುದ್ದ ಜಂಟಿ ಇಲಾಖಾ ವಿಚಾರಣೆ ನಡೆದು ಮೇಲೆ (೩)ರಲ್ಲಿ ಓದಲಾದ 
ದಿ:೦೬.೦೮.೦೪ರ ಸರ್ಕಾರಿ ಆದೇಶದಲ್ಲಿ ಶ್ರೀ ಆರ್‌. ಜೆ.ವಾಲೀಕರ್‌ ಅವರ ಮುಂದಿನ ೩ ವಾರ್ಷಿಕ ವೇತನ ಬಡ್ತಿ ಗಳನ್ನು ಸಂಚಿತ 
ಪರಿಣಾಮ ಬೀರದಂತೆ ಮತ್ತು ಮೇಲೆ ಣು)ರಲ್ಲಿ ಓದಲಾದ ದಿ:0೮.೧೦.೦೪ರ ಸರ್ಕಾರಿ ಆದೇಶದಲ್ಲಿ ಶೀ ಎಂ. ಜವರಯ್ಯ, 
ನಿವೃ ತ್ತಉಪ ನಿರ್ದೇಶಕರು ಅವರ ನಿವೃತ್ತಿ ಸೌಲಭ್ಯಗಳಿಂದ ಸರ್ಕಾರಕ್ಕೆ ನಷ್ಟವಾಗಿರುವ ರೂ.೪,೦೬ ,೮೭೨/”ಗಳನ್ನು ವಸೂಲು 
ಮಾಡುವ ಹಾಡೂ ಮಾನಸಿಕ ವಿಶಾಂತಿ ವೇತನದಿಂದ ರೂ.೧ col ಗಳನ್ನು ನಿರಂತರವಾಗಿ ಕಡಿತಗೊಳಿಸುವ ದಂಡನೆ 
ವಿದಿಸಲಾಗಿದೆ. ಈ ವಿಚಾರಣೆಯನ್ನು ಕಾಯ್ದಿಟ್ಟು ಶ್ರೀ ಆರ್‌.ಜೆ.ವಾಲೀಕರ್‌, ಎಎಸ್‌ (ಆಯ್ಕೆ ಶೇಣಿ) ಅದಿಕಾರಿ ಹಾಗೂ 
ಶೀ ಜವರಯ್ಯ, ನಿವೃತ್ತ ಉಪ ನಿರ್ದೇಶಕರು" ಸಾವಜನಿಕ ಶಿಕಣ ಇಲಾಖೆ ಅವರುಗಳನ್ನು ಮೇಲೆ (೧)ರಲ್ಲಿ ಓದಲಾದ 

೨೬.೦೩, ೦೭ರ ಸಕಾರಿ ಆದೇಶದಲ್ಲಿ ಸೇವೆಯಿಂದ ಅಮಾನಿ ನಲ್ಲಿಡಲಾಯಿತು. ಹಾಗೂ" ಮೇಲೆ (೨)ರಲ್ಲೆ' ಓದಲಾದ 
ದಿ:೨೭.೦೩.೦೨ರ ಸರ್ಕಾರಿ ಆದೇಶದಲ್ಲಿ ಮತ್ತೆ ಸೇವೆಗೆ ತೆಗೆದುಕೊಳ್ಳಲಾಯಿತು. ಸದರಿ ಅಮಾನತ್ತಿನ ಅವದಿಯನ್ನು 
ಕರ್ತವ್ಯದ ಮೇಲೆ ಕಳೆಯದ ಅವದಿಯೆೇದು ಏಕೆ ಪರಿಗಣಿಸಬಾರದೆಂಬುದಕ್ಕೆ ಸಮಜಾಯಿಷಿ ಕೇಳಿ ಶೀ ಆರ್‌.ಜೆ. ವಾಲೀಕರ್‌ 
ಅವರಿಗೆ ದಿ:0೪.೧೦.೦೪ ಮತ್ತು ಶ್ರೀ ಎಂ.ಜವರಯ್ಯ ಅವರಿಗೆ ದಿ:0೮.೦೯. ೦೫ರಂದು ಮೇಲೆ (೫)ರಲ್ಲಿ ಸ ದಲಾದ ನೋಟೀಸ್‌ 
ನೀಡಲಾಯಿತು. ಈ ನೋಟೀಸಿಣೆ ಶವರುಗಳು ಉತ್ತ ರ ನೀಡಿರುವುದಿಲ್ಲ. ಹೀಗಾಗಿ ಅವರ ಹೇಳಿಕೆ ಏನೂ ಇಲ್ಲವೆಂದು ಭಾವಿಸಿ 
ಈಗಾಗಲೇ ವಿಚಾರಣೆಯು ದಾಖಲೆಗಳನ್ನಾಧರಿಸಿ ಕ್ರಮಬದ್ಧವಾಗಿ ನಡೆದಿದ್ದು, ದಂಡನೆ ವಿದಿಸಲಾಗಿದೆ. "ಆದ್ದರಿಂದ ಶ್ರೀ 
ಆರ್‌.ಜೆ. ವಾಲೀಕರ್‌, ಕೆಎಎಸ್‌ (ಆಯ್ಕೆ ಶೇಣಿ) ಅದಿಕಾರಿ ಮತ್ತು, ಶೀ ಜವರಯ ಃ ನಿವೃತ್ತ ಉಪ ನಿರ್ದೇಶಕರು, ಸಾರ್ವಜನಿಕ 
ಶಿಕ್ಷಣ ಇಲಾಖೆ ಅವರುಗಳು ಅಮಾನತ್ತಿ ನಲ್ಲಿ ಕಳೆದ ಅವದಯನ್ನು ಸರ್ಕಾರವು. ತೀರ್ಮಾನಿಸಿ ಈ ಮುಂದಿನಂತೆ 
ಆಡೇಶಿಸುತ್ತ ದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 46 ಎಸ್‌ಎನ್‌ 01 ಬೆಂಗಳೂರು ದಿನಾಂಕ:3ನೇ ಜೂನ್‌ 2006. 
ಕರ್ನಾಟಕ ನಾಗರೀಕ ಸೇವಾ ನಿಯಮದ ೧೦೦(೫)ನೇ ನಿಯಮದಲ್ಲಿ ಪದತ್ತವಾದ ಅದಿಕಾರವನ್ನು ಚಲಾಯಿಸಿ 
ಸರ್ಕಾರವು ಶ್ರೀ ಆರ್‌.ಜೆ.ವಾಲೀಕರ್‌, ಕೆಎಎಸ್‌ (ಆಯ್ಕೆ ಶ್ರೇಣಿ) ಅದಿಕಾರೆ' ಮತ್ತು. ಶ್ರೀ ಜವರಯ್ಯ, ನಿವೃ ತ್ತ ಉಪ 
ನಿರ್ದೇಶಕರು, ಸಾರ್ವಜನಿಕ ಶಿಕಣ ಇಲಾಖೆ ಅವರುಗಳು ಕಮ್ಮ ಗಳ ವಿರುದ್ಧ ನಡೆದ “ಇಲಾಖಾ ವಿಚಾರಣೆ ಸಂಬಂಧ 
ದಿನಾಂಕ:೨9೬.೦೩.೦೧ ರಿಂದ ೨೭. 0೩. 0೦೨ರ (ಎರಡು ದಿನಗಳು ಸೇಕಿ) ಸರ್ಕಾರಿ ಆದೇಶಗಳ ನಡುವೆ ಅಮಾನತ್ತಿನಲ್ಲಿ ಕಳೆದ 
ಅವದಿಯನ್ನು “ಅಮಾನತ್ತಿನ ಅವದಿ” ಎಂದೇ ಪರಿಗಣಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಪಿ.ಆರ್‌. 884 ಸರ್ಕಾರದ ಅದೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವೆಗಳು-೩). 


ವಿಷಯ: ಶೀಮತಿ ಪುಷ್ಪರಾಣಿ, ನಿವೃತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಅವರ ವಿರುದ್ಧ ಕರ್ನಾಟಕ ನಾಗರೀಕ 
ಸೇವಾ ನಿಯಮಾವಳಿಯ ನಿಯುಮ 214ರಡಿ ಕಮಕೆ ಗೊಳ್ಳುವ ಬಗ್ಗೆ. 
ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 18 ಎಸ್‌ಎನ್‌ 06 ಬೆಕೆಗಳೂರು, ದಿನಾಂಕ: 29ನೇ ಮೇ 2006, 
ಶ್ರೀಮತಿ ಪಿ.ಪುಷ್ಟರಾಣಿ, ವ ತ್ತ ಉಪ ಕಾರ್ಯದರ್ಶಿ, ಕರ್ನಾಟಿಕ ಸರ್ಕಾರದ ಸಚಿವಾಲಯ ರವರ ದಿ:09.08.99 
ರಿಂದ 06.11.04ರವರೆಗೆ ಕರ್‌ ಸರ್ಕಾರದ ಸಚಿವಾಲಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯಲ್ಲಿ ಅದೀನ 
ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ, ಶ್ರೀ ಹೆಚ್‌.ಎಸ್‌, ಶ್ರೀಧರಮೂರ್ತಿ, ಪ್ರಸ್ತುತ ನಿರ್ದೇಶಕರು, ಪಿ.ಎಂ.ಐ 
ವಿಭಾಗ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ (ಹಿಂದಿನ ಉಪ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, 
ಬೆಂಗಳೂರು) ಇವರ ವಿರುದ್ಧ ಇಲಾಖಾ ವಿಚಾರಣೆಗೆ ಸಂಬಂದಿಸಿದಂತೆ ಹಿಂದಿನ ಮಾನ್ಯ ಮುಖ್ಯಮಂತ್ರಿಯವರಿಂದ 
ದೋಷಾರೋಪಣೆ ಪಟ್ಟಿ ಹೊರಡಿಸಲು ಅನುಮೋದನೆ ನೀಡಿದ್ದ ಕಡತದ ಸಂ:ಐಎಫ್‌ಎಸ್‌ 201 ಡಿಎಸ್‌ಇ 92ರಲ್ಲಿ 
ಯಾವುದೇ ಕ್ರಮ ಜರುಗಿಸದೇ ದಿ:06.11.04ರಂದು ಮುಂಬಡ್ತಿ ಹೊಂದಿ ಬಿಡುಗಡೆಯಾಗಿರುವುದರ ಮೂಲಕ 
ಕರ್ತವ್ಯಲೋಪವೆಸಗಿರುವುದು ಸರ್ಕಾರದ ಗಮನಕ್ಕೆ ಬಂದಿರುವುದರಿಂದಲೂ, 
ಮೇಲ್ಕಂಡ ದುರ್ನಡತೆಗಾಗಿ ಶ್ರೀಮತಿ ಪಿ.ಪುಷ್ಟರಾಣಿ, ನಿವೃತ್ತ ಉಪ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರದ 
ಸಚಿವಾಲಯ ಅವರ ವಿರುದ್ಧ ಶಿಸ್ತು ಕ್ರಮ ಪ್ರಾರಂಬ್ಲಿಸಬೇಕೆಂದು ಸರ್ಕಾರ ಭಾವಿಸಿರುವುದರಿಂದಲೂ, 
ಕರ್ನಾಟಿಕ ನಾಗರೀಕ ಸೇವಾ ನಿಯಮಾವಳಿ 1958ರ ನಿಯಮ 214ರಡಿಯಲ್ಲಿ ಪ್ರದತ್ತವಾದ ಅದಿಕಾರವನ್ನು 
ಚಲಾಯಿಸಿ ಸರ್ಕಾರವು ಶ್ರೀಮತಿ ಪಿ.ಪುಷ್ಟರಾಣಿ, ನಿವೃತ್ತ ಉಪ ಕಾರ್ಯದರ್ಶಿ, ಕರ್ನಾಟಿಕ ಸರ್ಕಾರದ ಸಚಿವಾಲಯ ಅವರ 
ವಿರುದ್ಧ ಮೇಲೆ ಹೇಳಿದ ಆರೋಪಗಳ ಕುರಿತು ಇಲಾಖಾ ವಿಚಾರಣೆ ನಡೆಸಬೇಕೆಂದು ಹಾಗೂ ಈ ವಿಚಾರಣೆಯಲ್ಲಿ ಕರ್ನಾಟಕ 
ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಯ ನಿಯಮ 11,11-ಎ ರಲ್ಲಿ 
ನಿಗದಿಪಡಿಸಿದ ಕಾರ್ಯವಿಧಾನವನ್ನು ಅನುಸರಿಸಬೇಕೆಂದು ಈ ಮೂಲಕ ಆದೇಶಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಪಿ.ಆರ್‌. 863 ಸರ್ಕಾರದ ಅದೀನ ಕಾರ್ಯದರ್ಶಿ, 
ಸಿಬ್ಬ ೦ದಿ ಮತ್ತು ಆಡಳಿತ 
ಸುಧಾರಣಾ ಇಲಾಖೆ, ಷೇವೆಗಳು- ೩). 


ಭಾಗ-೧ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಜುಲೆ ಲ ೬, ೨೦೦೬ ೮೭೭ 





ವಿಷಯ: ಶ್ರೀ ಎಂ.ವಿ.ಶೀಲವಂತ, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾದೀಶರಿಗೆ ವಿಚಾರಣಾ ವರದಿ 
ಸಲ್ಲಿಸಿದ್ದಕ್ಕಾ ಗಿ ಗೌರವಧನ ವಾಹನ ಭತ್ಯ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 34 ಎಸ್‌ಇಎನ್‌ 2004 ದೆನಾಂಕ:25.11.2005. 
2 ಶೀ ಎಂ.ವಿ.ಶೀಲವಂತ, ವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾದ್ಯೀಶರ ವರದಿ ದಿನಾಂಕ: 
02.05.2006. 
ಪಸ್ತಾವನೆ: ಶ್ರೀ ಜಿ.ವಿ.ನಾಯಕ್‌, ನಿವೃತ್ತ ನಿರ್ದೇಶಕರು, ಸಾರ್ವಜನಿಕ ಶಿಕಣ ಇಲಾಖೆ, ಗುಲ್ಬರ್ಗಾ ಇವರು ಈ ಹಿಂದೆ 
ಗಾಂ ವಿಭಾಗೀಯ ಸಾರ್ವಜನಿಕ ಶಿಕಣ ಇಲಾಖೆಯ ಸಹ ನಿರ್ದೇಶಕರಾಗಿದ್ದಾಗ 1998- 99ನೇ ಸಾಲಿನ ವಿಶೇಷ ಶಿಕ್ಬಕರ 
ನೇಮಕಾತಿಗಳ ಪಕ್ರಿಯೆಯಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಪ್ರಕಟಣೆಯ ನಂತರ? ಮಂದಿ ಅಭ್ಯರ್ಥಿಗಳಿಂದ ಅರ್ಜಿಯೊಂದಿಗೆ 
ಸಲ್ಲಿಸದಿದ್ದ ಅಂಕ ಘಟಿ ' ಮೀಸಲಾತಿ" ಪಮಾಣ ಪತ *ತ್ಯಾದಿಗಳನ್ನು ಪಡೆದು ಅಂತಿಮ ಆಯ್ಕೆ ಪಟ್ಟಿ ಯಲ್ಲಿ ನೇಮಕಾತಿಗೆ 
ಪರಗಣಿಸಿದಿ ಹಾಗೂ ಇಬ್ಬರು ಅಭ್ಯರ್ಥಿಗಳು ವಿಶ್ವವಿಶ್ಯಾಲಯ ಪದವಿ ಹೊಂದದೆ ಇದ್ದರೂ ಸಹ ಅವರುಗಳನ್ನು ಮೀಸಲಾತಿ 
ಗುಂಪಿನಲ್ಲಿ ಸಂಗೀತ ಶಿಕ್ಷೆಕರನ್ಮಾಗಿ ಆಯ್ಕೆ ಮಾಡಿ ನೇಮಕಾತಿ ಆದೇಶ ನೀಡಿದ ಆರೋಪಗಳಿಗಾಗಿ ಶ್ರೀ ಜಿ. "ಎ. ನಾಯಕ್‌ 
ಅವರ ವಿರುದ ಇಲಾಖಾ ವಿಚಾರಣೆ ನಡೆಸುವ ಸಲುವಾಗಿ ಮೇಲೆ(1) ರಲ್ಲಿ ಓದಲಾದ ದಿನಾಂಕ:25. 1172005ರ ಸರ್ಕಾರಿ 
ಆದೇಶದಲ್ಲಿ ಶೇ ಎಂ.ವಿ. ಶೀಲವಂತ, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾದೀಶರು, ಇವರನ್ನು ವಿಚಾರಣಾದಿಕಾರಿಯನ್ನಾಗಿ 
ನೇಮಿಸಲಾಗಿತ್ತು. ವಿಚಾರಣೆ ನಡೆಸಿದ 'ನಟಾರಣಾದಿಕಾನೆಗಳು ಮೇಲೆ(2) ರಲ್ಲಿ ಓದಲಾದ "ದನಾಂಕ: 02.05, 2006ರ 
ವಿಚಾರಣಾ ವರದಿಯನ್ನು ಸಲ್ಲಿಸಿರುತ್ತಾರೆ. ಈ ಸಂಬಂಧ ಅವರಿಗೆ ಗೌರವಧನ ಹಾಗೂ ವಾಹನಭತ್ಯೆ ಮಂಜೂರು ಮಾಡಲು 
ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 
ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 34 ಎಸ್‌ಎನ್‌ 2004 ಬೆಂಗಳೂರು ದಿನಾಂಕ:31ನೇ ಮೇ 2006. 
ಸರ್ಕಾರವು ಶ್ರೀ ಎಂ.ವಿ. ಶೀಲವರಿತ, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾದೀಶರು, ಇವರು ವಿಚಾರಣಾ ವರದಿ ಸಲ್ಲಿಸಿದ 
ಕಾರಣ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ ಕ ಸೇಜಒಖಿ 05 ಹೆನಾಂಕ: ಚಿತ್ರ 08.2005 ರನ್ನಯ ರೂ.6,000/- (ಆರು ಸಾವಿರ 
ರೂಪಾಯಿಗಳು ಮಾತ) ಗೌರವ ಧನವನ್ನು ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ:ನಆಸುಇ 45 ಸೇಇವಿ 2001, 
ದಿನಾಂಕ:04.03.2002 ರನ್ವಯ ರೂ.1 ,000/- (ಒಂದು ಸಾವಿರ ರೂಪಾಯಿಗಳು ಮಾತ್ರ) ವಾಹನ ಭತ್ಯೆ ಯನ್ನು ಇವರಿಗೆ 
ಪಾವತಿ ಮಾಡಬೇಕೆಂದು ಈ ಮೂಲಕ ಆದೇಶಿಸುತ್ತದೆ. 
ಈ ಬಗೆಗಿನ ವೆಚ್ಚವನ್ನು ಆಯವ್ಯಯದ ಲೆಕ್ಕ ಶೀರ್ಷಿಕೆ ''2052 ಸಚಿವಾಲಯ ಸಾಮಾನ್ಯ ಸೇವೆಗಳು-090- 
ಸಚಿವಾಲಯ-01, ಕರ್ನಾಟಕ ಸರ್ಕಾರದ ಸಚಿವಾಲಯ-೨51 ಸಾಮಾನ್ಯ ವೆಚ್ಚಗಳು''ರಲ್ಲಿ ಭರಿಸುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಪಿ.ಆರ್‌. 864 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವೆಗಳು-೩). 
ವಿಷಯ: ಶ್ರೀಮತಿ ಇಂದುಮತಿ, ಸರ್ಕಾರದ ಅದೀನ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರದ ಸಚಿವಾಲಯ 
ಇವರ ವಿರುದ್ಧ ಇಲಾಖಾ ವಿಚಾರಣೆ-ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 33 ಎಸ್‌ಅಎನ್‌ 04 ದಿನಾಂಕ:17.01.06. 
2 ಶೀ ಎನ್‌.ಎಸ್‌.ಸ ಸಂಗೊಳ್ಳಿ, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾದೀಶರು ರವರ 
ದ:06.03.06ರ ವಿಚಾರಣಾ ವರದ. 
3 ನೋಟೀಸ್‌ ಸಂಖ್ಯೆ: ಸಿಆಸುಇ 33 ಎಸ್‌ಇಎನ್‌ 04 ದಿನಾಂಕ:18.03.06. 
4 ಶೀಮತಿ ಎಸ್‌. ಇಂದುಮತಿ, ಸರ್ಕಾರದ ಅದೀನ ಕಾರ್ಯದರ್ಶಿರವರ ದಿನಾಂಕ:22.03.06ರ 
ಶಖಿತ ಉತ್ತರ. 
ಪ್ರಸ್ತಾ ವನೆ: 
ಶ್ರೀಮತಿ ಎಸ್‌.ಇಂದುಮತಿ, ಸರ್ಕಾರದ ಅದ್ಯೀನ ಕಾರ್ಯದರ್ಶಿ ಅವರು ವಸತಿ ಇಲಾಖೆಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿ ದ್ದಾಗ, (1)ದಿ:30.01.04ರಿಂದ ದಿ:10.02. 04ರವರೆಗೆ ಬ್ಯಾಡ್ಮಿಂಟನ್‌ ಪಂದ್ಯಾ ವಳಿಯಲ್ಲಿ ಭಾಗವಹಿಸಲು 
ವಿಶೇಷ ಸಾಂದರ್ಜಿಕ ರಜೆ ಉಪಯೋಗಿಸಿಕೊಳ್ಳಲು ಕೇಳಿಕೊಂಡಿದ್ದು, ವಿಧಾನ ಮಂಡಲದ ಿದಿವೇಶನೆ ಪ ಪ್ರಾರಂಭವಾಗಿ 
ಧನಿ ಅದನ್ನು ತಿರಸ್ಕರಿಸಿ, ಕೆಲಸಕ್ಕೆ ಹಾಜರಾಗಬೇಕೆಂದು ತಿಳಿಸಿದ್ದರೂ ಸಹ ಅವರು ಸದರಿ ಸೂಚನೆ ಮೀರಿ ಬ್ಯೌಡ್ಮಿಂಟನ್‌ 
ಪಂದ್ಯಾ ವಳಿಯಲ್ಲಿ ಭಾಗವಹಿಸಿರುವ ಹಾಗೂ (2)ಸಂತೆಮಾರನಹಳ್ಳಿ" ವಿಧಾನ ಸಭಾ ಕ್ಷೇತ್ರದ ಆಶ್ರಯ ಸಮಿತಿಗೆ ಅದಿಕಾರೇತರ 
ಸದಸ ರನ್ನಾಗಿ ಶಿ ಶೀ ಫಯಾಜ್‌ ಅಹಮದ್‌ ಇವರ ಬದಲಿಗೆ ಶ್ರೀ ಪಟೇಲ್‌ ಮಾದಪ್ಪ ಬೆಸ್‌'ಪಟೇಶ್‌ ಶಿವಣ್ಣ ಅವರನ್ನು ನೇಮಕ 
ಮಾಡುವ ಪ್ರಸಕ್ತ ವನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಪ್ಪ ದೇ ಹಾಲಿ ಸದಸ `ರಾದ 1 ಫಯಾಜ್‌ ಅಹಮದ್‌ "ಅವರನ್ನು 
ಮುಂದುವರಿಸಲು ಕಡತದಲ್ಲಿ ಮಾಡಿದ ಆದೇಶವನ್ನು ಸರಿಯಾಗಿ ಪರಿಶೀಲಿಸದೆ ಶೀ ಪಟೇಲ್‌ ಮಾದಪ್ಪನವರನ್ನು ಆಶಯ 
ಸಮಿತಿ ಸದಸ್ಯರನ್ನಾಗಿ ನೇಮಿಸಿ ಆದೇಶ ಹೊರಡಿಸಿದ ದುರ್ನಡತೆಯ ಆರೋಪಗಳೆಗಾಗಿ ಶೀಮತಿ ಎಸ್‌. ಇಂದುಮತಿ ಇವರ 
ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಮೇಲೆ (1)ರಲ್ಲಿ ಓದಲಾದ ದಿನಾಂಕ:17.01 -ರ6ರ ಸರ್ಕಾರಿ ಆದೇಶದಲ್ಲಿ ಶ್ರೀ 
ಎನ್‌.ಎಸ್‌ “ಸಂಗೊಳ್ಳಿ, ನಿವೃತ್ತ ಜಿಲ್ಲಾ ನ್ಯಾಯಾದೀಶರನ್ನು 'ಓಿಟಾರಣಾದಿಕಾರಿಗಳಾಗಿ ನೇಮಿಸಲಾಯಿತು. 
ವಿಚಾರಣೆ ಇಡಸಿದ” ವಿಚಾರಣಾದಿಕಾರಿಗಳು ಮೇಲೆ(2)ರಲ್ಲಿ ಓದಲಾದ ದಿನಾಂಕ:06.03.06ರಲ್ಲಿ ವಿಚಾರಣಾ 
ವರದಿಯನ್ನು ಸರ್ಕಾರಕ್ಕೆ ಸಲ್ಲಿ ಸಿದ್ದಾರೆ. ಸದರಿ ವರದಿಯಲ್ಲಿ ಒಂದನೇ ಆರೋಪ ರುಜುವಾತಾಗಿಲ್ಲವೆಂದೂ, ಎರಡನೇ 
ಆರೋಪ 
''ಆಶ್ರಯ ಸಮಿತಿಯೊಂದರ ಹಾಲಿ ಸದಸ್ಯರನ್ನು ಮುಂದುವರಿಸಲು ಮುಖ್ಯ ಮಂತ್ರಿಗಳು ಆದೇಶ ಮಾಡಿದ್ದರೂ 
ಅದನ್ನು ಪಾಲಿಸದೆ ವ್ಯತಿರಿಕ್ತವಾದ ಆದೇಶವನ್ನು 'ಹೊರಡಿಸಿರುತ್ತಾ ೨14 
ಎಂಬುದು ರುಜುವಾತಾಗಿದೆ ಎಂದೂ 'ತಿಳಿಸಿರುತ್ತಾ ರೆ. ಮೇಲೆ(3)ರಲ್ಲಿ ಓದಲಾದ ದಿ:18.03.06ರ ಎರಡನೇ ಕಾರಣ ಕೇಳಿ 
ನೋಟೀಸ್‌ ಜೊತೆ ಈ ವಿಚಾರಣಾ ವರದಿಯನ್ನು' ಆಪಾದಿತರಿಣೆ ಒದಗಿಸಿ ಮೇಲೆ (4)ರಲ್ಲಿ ಓದಲಾದ ಲಿಖಿತ ಉತ್ತರದಲ್ಲಿ 
ನ ಪಡೆಯಲಾಗಿದೆ. ಎರಡನೇ ಆರೋಪದ ಬಗ್ಗೆ ಅವರು ದುರುದ್ದೆ ಶದೆಂದ ಮಾಡಿಲ್ಲವೆಂದು, “ಕೇವಲ 
ಖ್ಟಿನಿಂದ ಹೊರಡಿಸಿರುವ ಆದೇಶವೆಂದು ಮನವಿ ಮಾಡಿಕೊಂಡಿರುತ್ತಾ ರೆ. 
ವಿಚಾರಣಾ ವರದಿಯನ್ನು ಮತ್ತು ಆಪಾದಿತರ ವಿವರಣೆಯನ್ನು ಪರಿಶೀಲಿಸಲಾಗಿ, ಒಂದನೇ ಆರೋಪದ ಬಗ್ಗೆ 
ಆರೋಪಿತರ ರಜೆ ಮನವಿಯನ್ನು” ವಸತಿ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿಯವರು ಪ್ರಧಾನ ಕಾರ್ಯದರ್ಶಿಯವರಿಗೆ 


೮೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ಲ ೬, ೨೦೦೬ ಭಾಗ - ೧ 





ಮಂಡಿಸಿದಾಗ ಸದರಿ ಸರ್ಕಾರದ ಆದೇಶದ ಸೂಚನೆಗಳನ್ನು ಅವರ ಗಮನಕ್ಕೆ ತಂದಿರುವುದಿಲ್ಲವೆಂದು ವಿಚಾರಣೆಯಲ್ಲಿ 
ಮೂಡಿ ಬಂದಿರುತ್ತದೆ. ಇವರ ರಜೆ ಅರ್ಜಿಯ ಬಗ್ಗೆ ಸರ್ಕಾರದ ಸೂಚನೆಗಳ ಪಕಾರ ಪರಿಶೀಲನೆ ಮಾಡದೆ ಇರುವ ಅಂಶವು 
ಬೆಳಕಿಗೆ ಬರುತ್ತ ದೆ: ಆದ್ದರಿಂದ ಒಂದನೇ ಆರೋಪದ ಬಗ್ಗೆ ವಿಚಾರಣಾ ವರದಿಯನ್ನು ಒಪ್ಪಿ ಕೊಳ್ಳಲಾಗಿದೆ. 
ಎರಡನೇ ಆರೋಪದ ಕುರಿತಂತೆ ಚಾಮರಾಜನಗರ ಸಂತೇಮಾರನಹಳ್ಳಿ ನಿಧಾನ ಸಭಾ ಕ್ಷೇತ್ರದ ಆಶಯ ಸಮಿತಿಗೆ 
ಶ್ರೀ ಫಯಾಜ್‌ ಅಹ್ಮದ್‌ (ಹಾಲಿ ಸದಸ್ಯ) ರವರ ಬದಲಿಗೆ ಶ್ರೀ ಪಟೀಲ್‌ ಮಾದಪ್ಪ ಎಂಬುವವರನ್ನು ಸಮತಿಯ-ಸದಸ ರನ್ನಾಗಿ 
ನೇಮಿಸಿ ಆದೇಶ ಹೊರಡಿಸಿರುತ್ತಾರೆ. ಇಲಾಖೆಯಿಂದ ಏನು ಶಿಫಾರಸ್ಸನ್ನು ಮುಖ್ಯಮಂತ್ರಿಗಳಿಗೆ ಮಾಡಲಾಗಿತ್ತು ಮತ್ತು 
ತದನಂತರ ಸದರಿ ಶಿಘಾರಸ್ಸ ನ್ನು ಮುಖ್ಯಮಂತ್ರಿಗಳು ಒಪ್ಪಿ ದ್ದಾರೆಯೇ" ಅಥವಾ ಏನಾದರೂ ಮಾರ್ಪಾಟುಗಳನ್ನು 
ಸೂಚಿಸಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಆರೋಪಿತರ ಕರ್ತವ್ಯವಾಗಿರುತ್ತದೆ. ಆದರೆ, ಈ ಯಾವುದೇ 
ಚಂತನೆಯನ್ನು ಮಾಡದೆ ತದಿ ರುದ್ಧ ಆದೇಶವನ್ನು ಹೊರಡಿಸಿರುವುದು ಅವರು ಎಸಗಿದ ಸ ಸ್ಪಷ್ಟ ವಾದ ದುರ್ನಡತೆಯಾಗುತ್ತ ದೆ. 
2ನೇ ನೋಟೀಸಿಗೆ ಉತ್ತ ಬ ತಮ್ಮ ತಪ್ಪನ್ನು ಆರೋಪಿತ ಅದ್ದಿಕಾರಿಯವರು ನಿವೇದಿಸಿ ನಾಮ ನಿರ್ದೇಶನ ಅದ್ದಿಸೂಚನೆ 
ಹೊರಡಿಸುವಾಗ ಕಣ್ತಪ್ಪಿ ನಿಂದ ಆಗಿರುತ್ತ ದ್ರ ಎಂದು ಒಪ್ಪಿಕೊಂಡಿರುವುದರಿಂದ, ಹಾಗೂ ಇದರಿಂದಾಗಿ ಸರ್ಕಾರಕ್ಕೆ ಯಾವುದೇ 
ವಿಧವಾದ ಆರ್ಥಿಕ ನಷ್ಟ ಉಂಟಾಗಿರುವುದಿಲ್ಲ ಮತ್ತು ತಪ್ಪಾಗಿ ಹೊರಡಿಸಿದ ಅಧಿಸೂಚನೆಯನ್ನು 
ಹಂತೆಗೆದುಕೊಂಡಿರುವುದನ್ನು ಮನಗಂಡ ಸರ್ಕಾರವು ವಿಚಾರಣಾದಿಕಾರಿಯವರು 2ನೇ ಆರೋಪಕ್ಕೆ ಸಂಬಂದಿಸಿದಂತೆ 
ನೀಡಿರುವ ನಿರ್ಣಯವನ್ನು ಒಪ್ಪದೆ ಆಪಾದಿತರ ಉತ್ತ ರದಲ್ಲಿನ ಅಂಶಗಳನ್ನು ಪರಿಗಣಿಸಿ ಅವರನ್ನು ಆರೋಪಮುಕ 5 ರನ್ನಾಗಿ 
ಸಲು ತೀರ್ಮಾನಿಸಿ ಈ ಮುಂದಿನಂತೆ ಆದೇಶಿಸುತ್ತದೆ. 
ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 33 ಎಸ್‌ ಇಎನ್‌ 04 ಬೆಂಗಳೂರು ದಿನಾಂಕ:1ನೇ ಜೂನ್‌ 2006. 
ಪಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಸಂದರ್ಭಗಳಿಂದಾಗಿ ಶೀಮತಿ ಎಸ್‌.ಇಂದುಮತಿ, ಸರ್ಕಾರದ ಅದೀನ 
ಕಾರ್ಯದರ್ಶೆ,' ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರನ್ನು ಸರ್ಕಾರದ ಸಮಸಂಖ್ಯೆಯ ದಿನಾಂಕ:17.01.06ರ 
ಆದೇಶದಲ್ಲಿ ಮಾಡಲಾದ ಆರೋಪಗಳಿಂದ ಆರೋಪಮುಕ್ತರನ್ನಾಗಿಸುತ್ತದೆ. ಹಾಗೂ ಇವರಿಗೆ ಇನ್ನು ಮುಂದೆ ಇಂತಹ 
ಪ್ರಕರಣ ಮರುಕಳಿಸದಂತೆ ಕರ್ತವ್ಯದಲ್ಲಿ ಜಾಗರೂಕತೆಯಿಂದ ಇರುವಂತೆ" ಸೂಚೆಸಲಾಗಿದೆ. 
ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಪಿ.ಆರ್‌. 865 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವೆಗಳು- ೩). 
ಒಳಾಡಳಿತ ಸಚಿವಾಲಯ 
ವಿಷಯ: ಅಬಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಕೆಲವು ಸಹಾಯಕ ಸರ್ಕಾರಿ ಅಬಿಯೋಜಕರ 
ಮತ್ತು ಅವರ ಪೂರಕ | ನಿಬ್ಬ ಂದಿಯೆವರ ತಾತ್ಕಾಲಿಕ ಹುದ್ದೆಗಳನ್ನು ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್‌ ಲಾ 04 ಪಿಪಿಇ 0 ದಿನಾಂಕ 7.7.2002. 
2) ಅಜ್ಜಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಪತ್ರ ನಂ.ಪಿಎನ್‌/ಸಿಶಾ-1/ 
292 /2005-06, ದನಾಂಕ: 30. 2 2005. 
ಪಸ್ತಾವನೆ:- 
ಮೇಲೆ (1) ರಲ್ಲಿ ಓದಲಾಗಿರುವ ದಿನಾಂಕ 07.07.2002 ಸರ್ಕಾರದ ಆದೇಶ ಸಂಖ್ಯೆ: ಲಾ 04 ಪಿಪಿಇ 02 ರಲ್ಲಿ 
ಅಬ್ಲಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಕೆಲವು ತಾತ್ಕಾಲಿಕ ಹುದ್ದೆ ಗಳನ್ನು? ಏಕರೂಪವಾಗಿ ದಿನಾಂಕ 
01.04.2004 ರಿಂದ 31.03.2006 ರವರೆಗೆ ಅಥವಾ ಸಂಬಂಧಪಟ್ಟಿ ನ್ಯಾಯನ್‌ಲಯಗಳು ಅಸ್ಥಿತ್ವದಲ್ಲಿ ರುವವರೆಗೆ 
ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಲು ಮಂಜೂರಾತಿ ನೀಡಲಾಗಿತ್ತು. *ಮೇಲೆ (2) ರಲ್ಲಿ 
ಓದಲಾದ ದಿನಾಂಕ 30.12.2005 ಅಬ್ರಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಪತ್ರದಲ್ಲಿ ಈ 
ಹುದ್ದೆ ಗಳ ಅವದಿಯು ದಿನಾಂಕ 31.03. 2006ಕ್ಕೆ , ಕೊನೆಗೊಳ್ಳಲಿರುತ್ತ ದಹ ಹಾಗೂ ಸಂಬಂಧಪಟ್ಟ ಸದರಿ ನ್ಯಾ ಯಸಲಯಗಳ 
ಅವಡೈಯು ಮುಂದುವರೆಯುವುದರಿಂದ ಹಾಗೂ ಸಧ್ಯ ದಲ್ಲಿ ಇವುಗಳನ್ನು ರದ್ದು ಮಾಡುವ ಸಂದರ್ಭ ಇಲ್ಲ ರುವುದರಿಂದ, 
ಸದರಿ ನ್ಯಾಯಾಲಯಗಳಿಗೆ ಹೊಂದಿಕೊಂಡಂತೆ ಇರುವ "ಈ ಇಲಾಖೆಯ ಆದ್ಮಿಕಾರಿಗಳ ಹಾಗೂ ಸಿಬ್ಬ ಕದಿ ವರ್ಗದವರ 
ಹುದ್ದೆಗಳನ್ನು ಮುಂದುವರೆಸಬೇಕಾಗಿರುವುದರಿಂದ, ದಿನಾಂಕ 01.04.2006 ರಿಂದ 31.03.2011 “ರವರೆಗೆ ಅಥವಾ 
ಸಂಬಂಧಪಟ್ಟ ನ್ಯಾಯಾಲಯಗಳು ಅಸ್ಥಿತೃದಲ್ಲಿರುವವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಮುಂದುವರೆಸುವುದು ಅಗತ್ಯ ;ವಿರುವುದರಿಂದೆ, ಸದರಿ ಹುದ್ದೆಗಳನ್ನು ಮುಂದುವರೆಸುವಂತೆ ಕೋರಿರುತ್ತಾರೆ. 
ಸರ್ಕಾರವು ಪ್ರಸ್ತಾ ಪನೆಯನ್ನು ಪರಿಶೀಲಿಸಿ, ಕೆಳಕರೆಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ” ಒಳ 87 ಪಿಪಿಇ 2004, ಬೆಂಗಳೂರು, ದಿನಾಂಕ 16ನೇ ಮೇ, 2006 
ಪ್ರಸ್ತಾವನೆಯಲ್ಲಿ ಏವರಿಸಿರುವ ಕಾರಣಗಳಿಂದಾಗಿ, ಅಬ್ಬಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯ ಗಳ ಇಲಾಖೆಯಲ್ಲಿನ ಈ 
ಆದೇಶಕ್ಕೆ ಶಗತ್ತೆ ಸಿರುವ ಅನುಬಂಧದಲ್ಲಿ ರುವ ಕ.ಸಂ. 01 ರಿಂದ 128 ರವರೆಗಿನ ತಾತ್ಕಾಲಿಕ ಹುದ್ದೆಗಳನ್ನು ಏಕರೂಪೆವಾಗಿ 
ದಿನಾಂಕ" 01:04.2006 ರಿಂದ ` 31.03.2008 ರವರೆಗೆ ಅಥವಾ ಸಂಬಂಧಪಟ್ಟಿ ನ್ಯಾಯಾಲಯಗಳು 
ಅಸ್ವಿತ್ರ ದಲ್ಲಿರುವವರೆಗೆ ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಲು ಸೆರ್ಕಾರಪ್ರ ಮಂಜೂರಾತಿ 
ನೀಡಿದೆ. 
ಸದರಿ ಹುದ್ದೆ ಗಳಿಗೆ ತಗಲುವ ವೆಚ್ಛ ತ್ಹವನ್ನು 2014 - ನ್ಯಾಯ ಪರಿಪಾಲನೆ 114 ಕಾನೂನು ಸಲಹೆಗಾರರು ಮತ್ತು 
ಸಮೂಪದೇಶಕರು -”02 - ಅಬ್ಲಿಯೋಗ ಮೆತ್ತು. ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು, 002-ಅದಿಕಾರಿಗಳ ವೇತನ, 003 
ಸಿಬ್ಬಂದಿ ವೇತನ ಈ ಲೆಕ್ಕ ಶೀರ್ಷಿಕೆಯಲ್ಲಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಸರ್ಕಾರಿ ಆಹೀಶ ಸಂಖ್ಯೆ: ಓಫ್‌ಡಿ 1 ಟಿಎಫ್‌ಪಿ 96, ದಿನಾಂಕ 10.07.1996 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ಪ ಪ್ರತ್ಯಾ ಯೋಜಿಸಿರುವ ಅದಿಕಾರದನ್ಯ ಯ ಹೊರಡಿಸಿದೆ. 
ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎ.ಕುಲಕರ್ಣಿ 
ಸರ್ಕಾರದ ಅದೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ 
(ಕಾ. ಮತ್ತು ಸು. ಕಾಪಿ ಪೋಸ ಮತ್ತು ಅಬ್ಗಿಯೋಗಗಳು) 






































ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೆ ಲ ೬ ೨೦೦೬ ೮೭೯ 
ಅನುಬಂಧ 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿನ ತಾತ್ಕಾಲಿಕ ಹುದ್ದೆಗಳನ್ನು ಮುಂದುವರೆಸುವ ಬಗ್ಗೆ ವಿವರಗಳ ಪಟ್ಟಿ 
ಕ್ರ.ಸ ಹುದ್ದೆಗಳ ಹೆಸರು ಹುದ್ದೆಗಳ ಮಂಜೂರಾಗಿರುವ ಸ್ಥಳ ಹುದ್ದೆಗಳನ್ನು ಅವಧಿ ಹುದ್ದೆಗಳನ್ನು ಮುಂದುವರೆಸಬೇಕಾದ ಷರಾ 
ಸಂಖ್ಯೆ ಮುಂದುವರೆಸಿದ ಮುಗಿಯುವ ಅವಧಿ 
ಆದೇಶ ದಿನಾಂಕ 
01 02 03 04 05 06 07 08 
01 ಹಿರಿಯ ಸಹಾಯಕ ಸರ್ಕಾರಿ 01 ಎಸಿಜೆಎಂ ನ್ಯಾಯಾಲಯ ಲಾ 04 ಪಿಪಿಇ 31-03-2006 31-3-2008 ಅಥವಾ ನ್ಯಾಯಾಲಯವು 
ಅಭಿಯೋಜಕರು ಬೆಂಗಳೂರು 2002 ದಿನಾಂಕ ಅಸ್ಥಿತೃದಲ್ಲಿರುವವರಗೆ, ಇವೆರಡರಲ್ಲಿ 
07-07-2004 ಯಾವುದು ಮೊದಲೋ 
ಅಲ್ಲಿಯವರೆಗೆ. 
02 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು RS ಪ ಹೆ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಕಲೇಶಪುರ 
03 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಸ್ರ ಲ ಎ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಆನೇಕಲ್‌ 
04 ಬೆರಳಚ್ಚುಗಾರ-ವಾ- 01 ಸಹಾಯಕ ಸರ್ಕಾರಿ ಸಟ ನ್ನ 2 
ಸಹಾಯಕರು ಅಭಿಯೋಜಕರ ಕಛೇರಿ 
ಹುಣಸೂರು 
05 ಅಧಿಕ ಸಹಾಯಕ ಸರ್ಕಾರಿ 01 ಅಧಿಕ ನಿಜೆ(ಕವಿ) ಮತ್ತು ಲ ಲ ಲ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ರಾಣಿಬೆನ್ನೂರು 
06 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಹತ 3 ಮ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಹರಿಹರ 
07 ಸಹಾಯಕ ಸರ್ಕಾರಿ 01 ಸಿಜೆ(ಕಿವಿ) ಮತ್ತು ಸ್ರ ಹೆ Ea 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿರುಗುಪ್ಪ 
08 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು << << << 





ಅಭಿಯೋಜಕರು 








ಜೆಎಂಎಫ್‌ಸಿ ನ್ಯಾಯಾಲಯ, 
ಸೋಮವಾರಪೇಟೆ 
























































೮೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ಲ ೬, ೨೦೦೬ ಭಾಗ - ೧ 
01 02 03 04 05 06 07 08 
09 ಅಧಿಕ ಸಹಾಯಕ ಸರ್ಕಾರಿ 01 ಅಧಿಕ ಜಿಲ್ಲಾ ಮತ್ತು ಸತ್ರ ಡ್‌ ಎ ಡ್ಯ 
ಅಭಿಯೋಜಕರು ನ್ಯಾಯಾಲಯ, ಬೆಂಗಳೂರು 
10 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು B38 £8 ಎ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ದೇವನಹಳ್ಳಿ 
1] ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು 44 ಲ 44 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಗೌರಿಬಿದನೂರು 
12 ಸಹಾಯಕ ಸರ್ಕಾರಿ 01 ಸಿಜೆ(ಕಿವಿ) ಮತ್ತು ಹ ಪ್ರ ಜೆ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಅಂಕೋಲ 
13 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಸೀಲ ಸ ಜಟ್ಟ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಬನಹಟ್ಟಿ 
14 ಹಿರಿಯ ಸಹಾಯಕ ಸರ್ಕಾರಿ 01 2ನೇ ಎಸಿಎಂಎಂ 44 ಸ್ರ ಜಿ 
ಅಭಿಯೋಜಕರು ನ್ಯಾಯಾಲಯ, ಬೆಂಗಳೂರು 
ನಗರ 
15 ಹಿರಿಯ ಸಹಾಯಕ ಸರ್ಕಾರಿ 01 2ನೇ ಎಂಎಂ ಸಂಚಾರಿ ಲ ಲ ಲ 
ಅಭಿಯೋಜಕರು ನ್ಯಾಯಾಲಯ, ಬೆಂಗಳೂರು 
ನಗರ 
16 ಸಹಾಯಕ ಸರ್ಕಾರಿ 08 ಸಿಜೆ(ಕ8ವಿ) ಮತ್ತು ಹ ಹಡ ಹ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
1)ಮಾಗಡಿ 2)ಶಿರಾ 
3)ಹುಣಸೂರು 
4) ಶ್ರೀರಂಗಪಟ್ಟಣ 
5) ಮದ್ದೂರು 
6)ನಾಗಮಂಗಲ 7)ಹಿರೆಕೆರೂರು 
8) ರಾಂಮಬಾಗ್‌ 
17 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು «« «« «« 





ಅಭಿಯೋಜಕರು 








ಜೆಎಂಎಫ್‌ಸಿ ನ್ಯಾಯಾಲಯ, 
ಶಹಮರ 




































































ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೆ ಲ ೬ ೨೦೦೬ ೮೮೧ 
01 02 03 04 05 06 07 08 
18 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು 4 KN 4 

ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ನೆಲಮಂಗಲ 
19 ಹಿರಿಯ ಸಹಾಯಕ ಸರ್ಕಾರಿ 01 ಎಂಎಂ ಸಂಚಾರಿ 3ನೇ ಎ ಎ ಮ 
ಅಭಿಯೋಜಕರು ನ್ಯಾಯಾಲಯ, ಬೆಂಗಳೂರು 
ನಗರ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಹಿರಿಯ ಸಹಾಯಕ ಸರ್ಕಾರಿ ಎ ಎ ಮ 
ಅಭಿಯೋಜಕರ ಕಛೇರಿ, 
ಎಂಎಂ ಸಂಚಾರಿ 3ನೇ 
ನ್ಯಾಂಯಾಲಯ, ಬೆಂಗಳೂರು 
ನಗರ 
ದಲಾಯತ್‌ 01 ಹೆ ಹತ್ತೆ ಲ್ಲ BN 
20 ಅಧಿಕ ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು - -- ಮ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ತುರುವೆಕೆರೆ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಹಾಯಕ ಸರ್ಕಾರಿ - -- ಮ 
ಅಭಿಯೋಜಕರ ಕಛೇರಿ, 
ತುರುವೆಕೆರೆ 
ದಲಾಯತ್‌ 01 J ಪಲ ವೇ ಪಲ 
21 ಅಧಿಕ ಸಹಾಯಕ ಸರ್ಕಾರಿ 01 ಅಧಿಕ ನಿಜೆ(ಕವಿ) ಮತ್ತು ಲ ಲ ಲ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಗುಲ್ಬರ್ಗ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಅಧಿಕ ಸಹಾಯಕ ಸರ್ಕಾರಿ ಲ ಲ ಲ 
ಅಭಿ ಯೋಜಕರ ಕಛೇರಿ 
ಗುಲ್ಬರ್ಗ 
ದಲಾಯತ್‌ 01 ಡ್‌ NS RO ಲ 
22 ಅಧಿಕ ಸಹಾಯಕ ಸರ್ಕಾರಿ 01 ಅಧಿಕ ನಿಜೆ(ಕವಿ) ಮತ್ತು ಲ 4 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಮಂಡ್ಯ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಅಧಿಕ ಸಹಾಯಕ ಸರ್ಕಾರಿ ೫.3 ಲ ಲ 
ಅಭಿ ಯೋಜಕರ ಕಛೇರಿ 
ಮಂಡ್ಯ 
ದಲಾಯತ್‌ 01 << ಇ «« ಜ್‌ 

































































೮೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೬, ೨೦೦೬ ಭಾಗ - ೧ 
01 02 03 04 05 06 07 08 
23 | ಅಧಿಕ ಸರ್ಕಾರಿ 01 ಅಧಿಕ ಜಿಲ್ಲಾ ಮತ್ತು ಸತ್ರ - ಎ - 
ಅಭಿಯೋಜಕರು ನ್ಯಾಯಾಲಯ, ಶಿವಮೊಗ್ಗ 
ಶೀಘ್ರಲಿಪಿಗಾರರು 01 ಅಧಿಕ ಸ.ಅ. ಕಛೇರಿ, ಎ ಎ ಎ ಎ 
ಶಿವಮೊಗ್ಗ 
ದಲಾಯತ್‌ 01 ಎ ಎ ಎರ ಎ 
24 ಹಿರಿಯ ಸಹಾಯಕ ಸರ್ಕಾರಿ 03 4,5,ಮತ್ತು 6ನೇ ಎಸಿ ಮ ಮ ಮ 
ಅಭಿಯೋಜಕರು ಎಂಎಂ ನ್ಯಾಯಾಲಯ, 
ಬೆಂಗಳೂರು ನಗರ 
ಬೆರಳಚ್ಚುಗಾರ-ವಾ-ಸಹಾಯಕ 03 ಹಿರಿಯ ಸಹಾಯಕ ಸರ್ಕಾರಿ - ಎ - 
ಅಭಿಯೋಜಕರ ಕಛೇರಿ, 
4,5,ಮತ್ತು 6ನೇ ಎಸಿ 
ಎಂಎಂ ನ್ಯಾಯಾಲಯ, 
ಬೆಂಗಳೂರು ನಗರ 
ದಲಾಯತ್‌ 03 -- - ಎರ -- 
25 ಸರ್ಕಾರಿ ಅಭಿಯೋಜಕರು 01 ಜಿಲ್ಲಾ ಮತ್ತು ಸತ್ರ -- -- ಎ ಸರ್ಕಾರಿ ಆದೇಶ ಸಂಖ್ಯೆ ಲಾ 18 
ಕೊಪ್ಪಳ ನ್ಯಾಯಾಲಯ, ಕೊಪ್ಪಳ ಎಲ್‌.ಸಿ.ಇ 99(ಪ) ದಿ:14-7- 
2000ರಲ್ಲಿ ರಾಯಚೂರಿನ 1ನೇ 
ಅಧಿಕ ಸರ್ಕಾರಿ ಅಭಿಯೋಜಕರ 
ಹುದ್ದೆಯನ್ನು ಕೊಪ್ಪಳಕ್ಕೆ 
ವರ್ಗಾಯಿಸಿದೆ. 
ಶೀಘ್ರಲಿಪಿಗಾರರು 01 ಸರ್ಕಾರಿ ಅಭಿಯೋಜಕರ ಎ ಎ ಎ 
ಕಛೇರಿ, ರಾಯಚೂರು 
ದಲಾಯತ್‌ 01 4 ಎ ಎ ಎ ರಾಯಚೂರಿನ ಅಧಿಕ ಸರ್ಕಾರಿ 























ಅಭಿಯೋಜಕರ ಹುದ್ದೆಯನ್ನು 
ಕೊಪ್ಪಳಕ್ಕೆ ವರ್ಗಮಾಡಿದ್ದು 1 
ಶೀಘ್ರಲಿಪಿಗಾರರ, 1ದಲಾಯತ್‌ 
ಹುದ್ದೆಗಳನ್ನು ಕೊಪ್ಪಳಕ್ಕೆ 
ವರ್ಗಮಾಡಿದ ಕಾರಣ, ಸದರಿಟ1 
ಶೀಘ್ರಲಿಪಿಗಾರರ, 1 ದಲಾಯತ್‌ 
ಹುದ್ದೆಗಳನ್ನು ಸರ್ಕಾರಿ 
ಅಭಿಯೋಜಿಕರು ರಾಯಚೂರು 
ಇವರ ಸಾಮಾನ್ಯ ಕಛೇರಿಗೆ 
ಹೊಂದಿಕೊಂಡಂತೆ 
ಮುಂದುವರೆಸಿದೆ. 


















































ಭಾಗ - ೧ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಜುಲೈ ೬, ೨೦೦೬ ೮೮೩ 
01 02 03 04 05 06 07 08 
26 2ನೇ ಅಧಿಕ ಸರ್ಕಾರಿ 01 2ನೇ ಅಧಿಕ ಜಿಲ್ಲಾ ಮತ್ತು ಎ ಎ ಎ 

ಅಭಿಯೋಜಕರು ಸತ್ರ ನ್ಯಾಯಾಲಯ, 
ಮೈಸೂರು 
ಶೀಘ್ರಲಿಪಿಗಾರರು 01 2ನೇ ಅಧಿಕ ಸ.ಅ. ಕಛೇರಿ, ಎ ಎ ಎ 
ಮೈಸೂರು 
ದಲಾಯತ್‌ 01 ಎ ಎ ಎ ಎ 
27 | ಅಧಿಕ ಸರ್ಕಾರಿ 01 ಅಧಿಕ ಜಿಲ್ಲಾ ಮತ್ತು ಸತ್ರ ಎ ಎ ಎ 
ಅಭಿಯೋಜಕರು ನ್ಯಾಂಯಾಲಯ, ಕೋಲಾರ 
ಶೀಘ್ರಲಿಪಿಗಾರರು 01 ಅಧಿಕ ಸ.ಅ. ಕಛೇರಿ, ಮ -- -- 
ಕೋಲಾರ 
ದಲಾಯತ್‌ 01 ಎ ಮ ಎ ಎ 
28 ಹಿರಿಯ ಸಹಾಯಕ ಸರ್ಕಾರಿ 01 ಎಸಿಎಂಎಂ ನ್ಯಾಯಾಲಯ, ಎ ಎ ಎ 
ಅಭಿಯೋಜಕರು ಬೆಂಗಳೂರು ನಗರ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಹಿರಿಯ ಸಹಾಯಕ ಸರ್ಕಾರಿ ಎ ಎ - 
ಅಭಿಯೋಜಕರ 
ಕಛೇರಿ,ಎಸಿಎಂಎಂ 
ನ್ಯಾಯಾಲಯ, ಬೆಂಗಳೂರು 
ನಗರ 
ದಲಾಯತ್‌ 01 ಮ ಮ -- -- 
29 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಮ -- -- 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಪಿರಿಯಾಪಟ್ಟಣ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಹಾಯಕ ಸರ್ಕಾರಿ ಮ ಎ ಎ 


ಅಭಿಯೋಜಕರ ಕಛೇರಿ, 
ಪಿರಿಯಾಪಟ್ಟಣ 








ದಲಾಯತ್‌ 





01 





66 

































































ಆ೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೆ ಲ ೬, ೨೦೦೬ ಭಾಗ - ೧ 
01 02 03 04 05 06 07 08 
30 ಸಹಾಯಕ ಸರ್ಕಾರಿ 01 ಸಿಜೆ(ಕ8ವಿ) ಮತ್ತು ಹ ಹಡ ಹೆ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಹೊನ್ನಾಳಿ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಸಅ ಕಛೇರಿ, ಹೊನ್ನಾಳ್ಳಿ ಪ ತ ೩48 ತ 
ದಲಾಯತ್‌ 01 ಸಹಾಯಕ ಸರ್ಕಾರಿ 44 ಹ ಹ 
ಅಭಿಯೋಜಕರ ಕಛೇರಿ, 
ಹೊನ್ನಾಳಿ 
31 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು 4 ಲ ಲ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಸೊರಬ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಸಅ ಕಛೇರಿ, ಸೊರಬ KR RS KR 
ದಲಾಯತ್‌ 01 ಸಹಾಯಕ ಸರ್ಕಾರಿ ನ ಎಲ್ಲ ಎರ 
ಅಭಿ ಯೋಜಕರ ಕಛೇರಿ, 
ಸೊರಬ 
32 | ಸಹಾಯಕ ಸರ್ಕಾರಿ 01 ನಿಜೆ(8ವಿ) ಮತ್ತು ಎ ಎ ಎ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ನರಗುಂದ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಸಅ ಕಛೇರಿ, ಮ ಎ ಎ 
ನರಗುಂದ 
ದಲಾಯತ್‌ 01 ಸಹಾಯಕ ಸರ್ಕಾರಿ ಎ ಎ - 
ಅಭಿಯೋಜಕರ ಕಛೇರಿ, 
ನರಗುಂದ 
33 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಸ್ರ ಕ್ರತಿ ಹ” 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಹೆಗ್ಗಡದೇವನಕೋಟೆ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಸಅ ಕಛೇರಿ, ಅ ಗೆ ತ ತೇ 
ಹೆಗ್ಗಡದೇವನಕೋಟೆ 
ದಲಾಯತ್‌ 01 ಸಹಾಯಕ ಸರ್ಕಾರಿ 66 ರ್ರೀ ಹ 











ಅಭಿಯೋಜಕರ ಕಛೇರಿ, 
ಹೆಗ್ಗಡದೇವನಕೋಟೆ 






























































ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೆ ಲ ೬ ೨೦೦೬ ೮೮೫ 
01 02 03 04 05 06 07 08 
34 ಸಹಾಯಕ ಸರ್ಕಾರಿ 01 ಸಿಜೆ(ಕಿವಿ) ಮತ್ತು ಸ್ರ A ಹೆ 

ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಕೊರಟಗೆರೆ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಸಅ ಕಛೇರಿ, ಹ ಸ ವೆ 
ಕೊರಟಗೆರೆ 
ದಲಾಯತ್‌ 01 ಸಹಾಯಕ ಸರ್ಕಾರಿ RN ಲ ಲ 
ಅಭಿ ಯೋಜಕರ ಕಛೇರಿ, 
ಕೊರಟಗೆರೆ 
35 ಅಧಿಕ ಸರ್ಕಾರಿ 01 22ನೇ ಅಧಿಕ ಸಿಟಿ ಸಿವಿಲ್‌ KE KE KE 
ಅಭಿಯೋಜಕರು ಮತ್ತು ಸತ್ರ ನ್ಯಾಯಾಲಯ, 
ಬೆಂಗಳೂರು 
ಶೀಘ್ರಲಿಪಿಗಾರರು 01 ಅಧಿಕ ಸರ್ಕಾರಿ ಎ - -- 
ಅಭಿಯೋಜಕರ ಕಛೇರಿ, 
22ನೇ ಅಧಿಕ ಸಿಟಿ ಸಿವಿಲ್‌ 
ಮತ್ತು ಸತ್ರ ನ್ಯಾಯಾಲಯ, 
ಬೆಂಗಳೂರು 
ಪ್ರಥಮದರ್ಜೆ ಸಹಾಯಕರು 01 - - - -- 
ಬೆರಳಚ್ಚುಗಾರರು 01 -- ಪೀ ಎ ಎ 
ಅಟೆಂಡರ್‌ 01 ಮ ಎ ಎ ಎ 
36 ಸಹಾಯಕ ಅಭಿಯೋಗ 01 ಅಭಿಂ ಯೋಗ ಮತ್ತು ಸರ್ಕಾರಿ ಲ ಲ ಲ 
ನಿರ್ದೇಶಕರು ವ್ಯಾಜ್ಯಗಳ ನಿರ್ದೇಶಕರ 
ಕಚೇರಿ, ಬೆಂಗಳೂರು. 
37 ದಲಾಯತ್‌ 01 ಸಹಾಯಕ ಸರ್ಕಾರಿ ಲ ಹ ತಾ 
ಅಭಿಯೋಜಕರ ಕಛೇರಿ, 
ಸಿಜೆ(8ವಿ) ಮತ್ತು 
ಜೆಎಂಎಫ್‌ಸಿ 2ನೇ 
ನ್ಯಾಯಾಲಯ, ಮಂಗಳೂರು 
38 ಬೆರಳಚ್ಚುಗಾರ-ವಾ-ಸಹಾಯಕ 02 ಸಹಾಯಕ ಸರ್ಕಾರಿ ದ್ವ ಹ ಹೆ 
ಅಭಿಯೋಜಕರ ಕಛೇರಿ, 
ಚನ್ನರಾಯಪಟ್ಟಣ 





























ಆ೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೬, ೨೦೦೬ 


ಇ 








01 


02 


03 


04 


08 





ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 
ನರಸಿಂಹರಾಜಮರ 





39 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


01 


2ನೇ ಅಧಿಕ ಸಿಜೆ(8ವಿ) 
ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಶಿವಮೊಗ್ಗ 





40 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


01 


ಸಿಜೆ(8ವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
ಮೂಡಿಗೆರೆ 





ಬೆರಳಚ್ಚುಗಾರ-ವಾ-ಸಹಾಯಕ 


01 


ಸಸಅ ಕಛೇರಿ, 
ಮೂಡಿಗೆರೆ 





41 


ದಲಾಯತ್‌ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 
ಕೂಡ್ಲಿಗಿ 





ದಲಾಯತ್‌ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ 
ಕಛೇರಿ,ಹರಪನಹಳ್ಳಿ 





ದಲಾಯತ್‌ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 
2ನೇ ಸಿಜೆ(ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
ಬಳ್ಳಾರಿ 





42 


ಸರ್ಕಾರಿ ಅಭಿಯೋಜಕರು 


01 


3ನೇ ಅಧಿಕ ಸಿಟಿ ಸಿವಿಲ್‌ 
ಮತ್ತು ಸತ್ರ ನ್ಯಾಯಾಲಯ, 
ಬೆಂಗಳೂರು ನಗರ 








43 





ಸಹಾಯಕ ಅಭಿಯೋಗ 
ನಿರ್ದೇಶಕರು 





01 





ಅಭಿಯೋಗ ಉಪ 

ನಿರ್ದೇಶಕರ ಕಚೇರಿ, 
ಮೈಸೂರು ವಿಭಾಗ 
ಮೈಸೂರು. 























ಭಾಗ - ೧ 


ಇ 


ಕರ್ನಾಟಕ ರಾಜ್ಯಪತ್ರ, 


ಗುರುವಾರ, ಜುಲೈ ೬, ೨೦೦೬ 


೮೮೭ 








01 


02 


03 


04 


08 





ಸಹಾಯಕ ಅಭಿಯೋಗ 
ನಿರ್ದೇಶಕರು 


21 


ಪ್ರತಿ ಜಿಲ್ಲೆಗೆ 
ಒಬ್ಬೊಬ್ಬರಂತೆ-19 ಜಿಲ್ಲಾ 
ಕೇಂದ್ರಗಳಲ್ಲಿ-ಆರಕ್ಸಕ 
ಅಧೀಕ್ಷಕರ ಕಛೇರಿಗಳಲ್ಲಿ 
ಬಿ) ಒಂದುಹುದ್ದೆ- ಆರಕ್ಸಕ 
ಆಯುಕ್ತರ ಕಛೇರಿ, 
ಬೆಂಗಳೂರುನಗರ 

ಸಿ) ಒಂದುಹುದ್ದೆ- ಆರಕ್ಸಕ 
ಅಧೀಕ್ಸಕರ ಕಛೇರಿ, 
ಕೆ.ಜಿ.ಎಫ್‌ 








45 





ಶೀಘ್ರಲಿಪಿಗಾರರು 


21 








19 ಜಿಲ್ಲಾ ಕೇಂದ್ರಗಳ 
ಆರಕ್ಷಕ ಅಧೀಕ್ಸಕರ 
ಕಛೇರಿಗಳಲ್ಲಿ ಕಾರ್ಯ 
ನಿರ್ವಹಿಸುವ ಸಹಾಯಕ 
ಅಭಿಯೋಗ ನಿರ್ದೇಶಕರ 
ಕಛೇರಿಗೆ-ಪ್ರತಿಯೊಬ್ಬರಂತೆ 
ಬಿ) ಒಂದುಹುದ್ದೆ- 
ಸಹಾಯಕ ಅಭಿಯೋಗ 
ನಿರ್ದೇಶಕರ ಕಛೇರಿ, ಆರಕ್ಸಕ 
ಅಧೀಕ್ಸಕರ ಕಛೇರಿ, 
ಕೆ.ಜಿ.ಎಫ್‌ 

ಸಿ) ಒಂದುಹುದ್ದೆ- 
ಸಹಾಯಕ ಅಭಿಯೋಗ 
ನಿರ್ದೇಶಕರ ಕಛೇರಿ, ಆರಕ್ಸಕ 
ಆಯುಕ್ತರ ಕಛೇರಿ, 
ಬೆಂಗಳೂರುನಗರ 




















ಆಆಆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೬, ೨೦೦೬ 


ಇ 








01 


02 


03 


04 


08 





ದಲಾಯತ್‌ 


21 


19 ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಸಹಾಯಕ 
ಅಭಿಯೋಗ ನಿರ್ದೇಶಕರ 
ಕಛೇರಿಗಳು 

ಬಿ) ಒಂದುಹುದ್ದೆ- ಸಹಾಯಕ 
ಅಭಿಂಯೋಗ ನಿರ್ದೇಶಕರ ಕಛೇರಿ, 
ಆರಕ್ಷಕ ಅಧೀಕ್ಸಕರ ಕಛೇರಿ, 
ಕೆ.ಜಿ.ಎಫ್‌ 

ಸಿ) ಒಂದು ಹುದ್ದೆ- ಸಹಾಯಕ 
ಅಭಿಂಯೋಗ ನಿರ್ದೇಶಕರ ಕಛೇರಿ, 
ಆರಕ್ಷಕ ಆಯುಕ್ತರ ಕಛೇರಿ, 
ಬೆಂಗಳೂರುನಗರ 





46 


ವಾಹನ ಚಾಲಕರು 


02 


ಅಭಿಯೋಗ ಉಪ ನಿರ್ದೇಶಕರ 
ಕಛೇರಿ ಬೆಳಗಾವಿ ವಿಭಾಗ, 
ಬೆಳಗಾವಿ. 

ಅಭಿಯೋಗ ಉಪ ನಿರ್ದೇಶಕರ 
ಕಛೇರಿ, ಗುಲ್ಬರ್ಗ ವಿಭಾಗ, 
ಗುಲ್ಬರ್ಗ 





47 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


04 


ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, 
ತಿಪಟೂರು,ರಾಯಚೂರು, ಮಂಡ್ಯ, 
ತುಮಕೂರು 


66 





48 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


01 


ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಬಾಗೇಪಲ್ಲಿ 





40 


ದಲಾಯತ್‌ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, ಕಾರ್ಕಳ 








50 





ಅಧಿಕ ಸಹಾಯಕ ಸರ್ಕಾರಿ 
ಅಭಿಯೋಜಕರು 





01 





ಅಧಿಕ ಸಿಜೆ(ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 


ಸಿರ್ಸಿ. 






































ಭಾಗ - ೧ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಜುಲೈ ೬, ೨೦೦೬ ಆರ 
01 02 03 04 05 06 07 08 
51 ಸಹಾಯಕ ಸರ್ಕಾರಿ 01 ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ಎ ಎ ಎ 
ಅಭಿಯೋಜಕರು ನ್ಯಾಯಾಲಯ, ತೀರ್ಥಹಳ್ಳಿ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ಎ ಎ ಎ 
ನ್ಯಾಯಾಲಯ, ತೀರ್ಥಹಳ್ಳಿ 
52 ಹಿರಿಯ ಸಹಾಯಕ ಸರ್ಕಾರಿ 10 7ನೇ ಎಸಿಎಂಎಂ ನ್ಯಾಯಾಲಯ, ಎ ಎ ಎ 





ಅಭಿಯೋಜಕರು 








ಬೆಂಗಳೂರು ನಗರ. 8ನೇ 
ಎಸಿಎಂಎಂ ನ್ಯಾಯಾಲಯ, 
ಬೆಂಗಳೂರು ನಗರ. 9ನೇ 
ಎಸಿಎಂಎಂ ನ್ಯಾಯಾಲಯ, 
ಬೆಂಗಳೂರು ನಗರ 10ನೇ 
ಎಸಿಎಂಎಂ ನ್ಯಾಯಾಲಯ, 
ಬೆಂಗಳೂರು ನಗರ 11ನೇ 
ಎಸಿಎಂಎಂ ನ್ಯಾಯಾಲಯ, 
ಬೆಂಗಳೂರುನಗರ 

ಎಂಎಂ ಸಂಚಾರಿ 1ನೇ 
ನ್ಯಾಂಯಾಲಯ, ಬೆಂಗಳೂರು 
ನಗರ. ಸಹಾಯಕ ಅಭಿಯೋಗ 
ನಿರ್ದೇಶಕರು, ಅಭಿಯೋಗ 
ಉಪನಿರ್ದೇಶಕರ 
ಕಛೇರಿ,ಬೆಂಗಳೂರು ನಗರ. 
ಸಹಾಯಕ ಅಭಿಯೋಗ 
ನಿರ್ದೇಶಕರು, ಅಭಿಯೋಗ ಉಪ 
ನಿರ್ದೇಶಕರ ಕಛೇರಿ,ಬೆಂಗಳೂರು 
ವಿಭಾಗ. 

ಸಹಾಯಕ ಅಭಿಯೋಗ 
ನಿರ್ದೇಶಕರು, ಅಭಿಯೋಗ ಉಪ 
ನಿರ್ದೇಶಕರ ಕಛೇರಿ ಮೈಸೂರು 
ವಿಭಾಗ, 
ಮೈಸೂರು.(ಬೆಂಗಳೂರು ನಗರ 
ಆರಕ್ಸಕ ಆಯುಕ್ತರ ಕಛೇರಿಗೆ 
ವರ್ಗಾವಣೆಯಾಗಿದೆ) 

ಸಹಾಯಕ ಅಭಿಯೋಗ 
ನಿರ್ದೇಶಕರು, ಅಭಿಯೋಗ ಉಪ 
ನಿರ್ದೇಶಕರ ಕಛೇರಿ ಗುಲ್ಬರ್ಗ 
ವಿಭಾಗ, ಗುಲ್ಬರ್ಗ 




















೮೯೦ 


ಕರ್ನಾಟಕ ರಾಜ್ಯಶತ್ರ, ಗುರುವಾರ, ಜುಲೈ ೬, ೨೦೦೬ 


ಭಾಗ - ೧ 








01 


02 


03 


0X 


06 


07 


08 





53 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


06 


ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಟಿ.ನರಸೀಪುರ. 
ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ 


ನ್ಯಾಯಾಲಯ, ಚನ್ನರಾಯಪಟ್ಟಣ. 


ಸಿಜೇ(ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ರಾಮದುರ್ಗ 
ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಬಾಗಲಕೋಟಿ. 
ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಭಟ್ಕಳ. 
ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಹಡಗಲಿ. 





54 


ದಲಾಯತ್‌ 


02 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 
ಬೆಳ್ತಂಗಡಿ. 

ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 
ಬಂಟ್ವಾಳ. 





55 


ಶೀಘ್ರಲಿಪಿಗಾರರು 


01 


ಅಭಿಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ನಿರ್ದೇಶಕರ 
ಕಛೇರಿ.ಬೆಂಗಳೂರು. 


66 








56 


ಜಂಟಿ ನಿರ್ದೇಶಕರು 


01 


ಅಭಿಂಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ನಿರ್ದೇಶಕರ 
ಕಛೇರಿ.ಬೆಂಗಳೂರು. 


(ಸರ್ಕಾರದ 
ಆದೇಶ ಸಂಖ್ಯೆ 
ಲಾ 130 ಎಲ್‌ 

ಎಬಿ?9, ದಿ7- 
10-89ರಲ್ಲಿ 
ಸೃಷ್ಟಿಯಾಗಿ 
ರುತ್ತದೆ.) 


66 











32 





ಸರ್ಕಾರಿ ಅಭಿಯೋಜಕರು 





66 

































































ಭಾಗ - ೧ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಜುಲೈ ೬, ೨೦೦೬ ರ೯೧ 
01 02 03 04 05 06 07 08 
02 ಸಹಾಯಕ ಅಭಿಯೋಗ ಲ 44 4 
ನಿರ್ದೇಶಕರು 
05 ಆಡಳಿತಾಧಿಕಾರಿಗಳು 66 44 Bee 
04 ಅಧೀಕ್ಷಕರು (4 44 4 
21 ಪ್ರಥಮ ದರ್ಜೆ ಸಹಾಯಕರು ಲ 4 RA 
33 ಶೀಘ್ರಲಿಪಿಗಾರರು 44 ಲ KR 
23 ಬೆರಳಚ್ಚುಗಾರರು 44 44 ಹ 
23 ದ್ವಿತೀಯ ದರ್ಜೆ ಸಹಾಯಕರು 44 __ 44 
25 ಅಟೆಂಡರ್‌ ಲ 4 ಆತಿ 
12 ಗೂಪ್‌ ಡಿ 46 44 "6 
A 
57 ಸರ್ಕಾರಿ ಅಭಿಯೋಜಕರು 01 ಸಿಟಿ ಸಿವಿಲ್‌ ಮತ್ತು ಸತ್ರ ಲಾ 04 ಪಿಪಿಇ 31-03-2006 31-3-2008 ಅಥವಾ ನ್ಯಾಯಾ 
ನ್ಯಾಯಾಲಯ, ಬೆಂಗಳೂರು 2002 ದಿನಾಂಕ ಲಯವು ಅಸ್ಥಿತ್ವದಲ್ಲಿರುವವರೆಗೆ, 
ಮಹಾನಗರ,ಬೆಂಗಳೂರು. 07-07-2004 ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ. 
ಶೀಘ್ರಲಿಪಿಗಾರರು 01 ಸರ್ಕಾರಿ ಅಭಿಯೋಜಕರ ಕಛೇರಿ, RNR 4 44 
ಬೆಂಗಳೂರು 
ಮಹಾನಗರ,ಬೆಂಗಳೂರು. 
ದಲಾಯತ್‌ 01 ಲ ಲ 44 (ಕ 
58 ದಲಾಯತ್‌ 01 ಸರ್ಕಾರಿ ಅಭಿಯೋಜಕರ ಕಛೇರಿ, ಖಲ ಫೇ ಹಂ 
ಮಡಿಕೇರಿ(ಸ.ಅ.ಸಂ.ಲಾ 59 
ಎಲ್‌ಎಬಿ 94 &.20-11-96 
ರಲ್ಲಿ ವಿರಾಜಪೇಟೆಯಿಂದ 
ವರ್ಗಾವಣೆಗೊಂಡ ಹುದ್ದೆ. 

































































ರ೯೨ ಕರ್ನಾಟಕ ರಾಜ್ಯಶತ್ರ, ಗುರುವಾರ, ಜುಲೈ ೬, ೨೦೦೬ ಭಾಗ - ೧ 
01 02 03 04 05 06 07 08 
59 ಸಹಾಯಕ ಸರ್ಕಾರಿ 01 ಅಧಿಕ ಸಿಜೆ(8ವಿ) ಮತ್ತು ಲ ಹೊತ ಶೀ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ವಿರಾಜಪೇಟೆ. 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಹಾಯಕ ಸರ್ಕಾರಿ ಲ 4 ಪತೆ 
ಅಭಿಯೋಜಕರ ಕಛೇರಿ, ಅಧಿಕ 
ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ವಿರಾಜಪೇಟೆ. 
ದಲಾಯತ್‌ 01 ಸಹಾಯಕ ಸರ್ಕಾರಿ ಲ ಹ ಹ 
ಅಭಿಯೋಜಕರ ಕಛೇರಿ, ಅಧಿಕ 
ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ವಿರಾಜಪೇಟೆ. 
60 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ ಲ 44 ವ 
ಅಭಿಯೋಜಕರು ನ್ಯಾಯಾಲಯ, ಬ್ಯಾಡಗಿ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಹಾಯಕ ಸರ್ಕಾರಿ ಲ 6 ವೇ 
ಅಭಿಯೋಜಕರ ಕಛೇರಿ, 
ಬ್ಯಾಡಗಿ 
ದಲಾಯತ್‌ 01 ಸಹಾಯಕ ಸರ್ಕಾರಿ ಲ 44 RN 
ಅಭಿ ಯೋಜಕರ ಕಛೇರಿ, 
ಬ್ಯಾಡಗಿ 
61 ಅಭಿಯೋಗ ಉಪ 02 ಅಭಿಂ ಯೋಗ ಮತ್ತು ಸರ್ಕಾರಿ ಹ ತ 24 ಡೆ 
ನಿರ್ದೇಶಕರು ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ. 
ಬೆಂಗಳೂರು 
ಪ್ರಥಮದರ್ಜೆ ಸಹಾಯಕರು 02 ಲ ಲ ಶೆ ಜೆ 
ಶೀಘ್ರಲಿಪಿಗಾರರು 04 66 66 66 66 

































































ಭಾಗ - ೧ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಜುಲೈ ೬, ೨೦೦೬ ೮೯೩ 
01 02 03 04 05 06 07 08 
ದ್ವಿತೀಯ ದರ್ಜೆ ಸಹಾಯಕರು 02 44 4 ಹ ಹ 
ಬೆರಳಚ್ಚುಗಾರರು 04 44 ಜಟ್ಟ ಲ ಲ 
ದಲಾಯತ್‌ 03 ಲ ಲ 44 ಲ 
62 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ ಲ KS ಶೇ 
ಅಭಿಯೋಜಕರು ನ್ಯಾಯಾಲಯ, ಚನ್ನಗಿರಿ. 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಹಾಯಕ ಸರ್ಕಾರಿ ಲ ಲ 44 ಲ 
ಅಭಿಯೋಜಕರ ಕಛೇರಿ, 
ಚನ್ನಗಿರಿ. 
ದಲಾಯತ್‌ 01 ಸಹಾಯಕ ಸರ್ಕಾರಿ ಲ 44 ಸೆ 
ಅಭಿಯೋಜಕರ ಕಛೇರಿ, 
ಚನ್ನಗಿರಿ. 
63 ಹಿರಿಯ ಸಹಾಯಕ ಸರ್ಕಾರಿ 01 3ನೇ ಎಸಿಎಂಎಂ ನ್ಯಾಯಾಲಯ, 44 44 ವ್ವ 
ಅಭಿಯೋಜಕರು (ಈ ಬೆಂಗಳೂರು 
ಹುದ್ದೆಯು ಮೊದಲು 2ನೇ 
ಅಧಿಕ ಸಿಜೆಎಂನ್ಯಾಯಾಲಯಕ್ಕೆ 
ಮಂಜೂರಾಗಿದ್ದು ನಂತರ 3ನೇ 
ಎಸಿಎಂಎಂ ನ್ಯಾಂಯಾಲಯಕ್ಕೆ 
ವರ್ಗಾವಣೆಯಾಗಿರುತ್ತದೆ.) 
64 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ ಲ 4 ಪ 
ಅಭಿಯೋಜಕರು ನ್ಯಾಯಾಲಯ, ಕೊಪ್ಪ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಹಾಯಕ ಸರ್ಕಾರಿ ಲ 4 ಸೀಲ ಸ್ಟ 











ಅಭಿಯೋಜಕರ ಕಛೇರಿ, ಕೊಪ್ಪ. 




















೮೯೪ 


ಕರ್ನಾಟಕ ರಾಜ್ಯಶತ್ರ, ಗುರುವಾರ, ಜುಲೈ ೬, ೨೦೦೬ 








01 


02 


03 


04 


08 





ದಲಾಯತ್‌ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, ಕೊಪ್ಪ 





65 


ಅಧಿಕ ಸರ್ಕಾರಿ 
ಅಭಿಯೋಜಕರು 


01 


ಅಧಿಕ ಜಿಲ್ಲಾ ಮತ್ತು ಸತ್ರ 

೧ ನು A 
ನ್ಯಾಯಾಲಯ, 
ತುಮಕೂರು 





ಶೀಘ್ರಲಿಪಿಗಾರರು 


01 


ಅಧಿಕ ಸರ್ಕಾರಿ ಅಭಿಯೋಜಕರ 
ಕಛೇರಿ, 
ತುಮಕೂರು 





ದಲಾಯತ್‌ 


01 


66 





66 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


01 


2ನೇ ಅಧಿಕ ಸಿಜೆ(ಕ8ವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
ಬೀದರ್‌. 





ಬೆರಳಚ್ಚುಗಾರ-ವಾ-ಸಹಾಯಕ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 2ನೇ 
ಅಧಿಕ ನಿಜೆ(ಕವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
ಬೀದರ್‌ 





ದಲಾಯತ್‌ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 2ನೇ 
ಅಧಿಕ ನಿಜೆ(ಕವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
ಬೀದರ್‌ 








67 





ಸಹಾಯಕ ಸರ್ಕಾರಿ 
ಅಭಿಯೋಜಕರು 





01 





ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಕಲ್‌ಘಟಗಿ 




















ಭಾಗ -೧ 


ಕರ್ನಾಟಕ ರಾಜ್ಯಪತ್ರ, 


ಗುರುವಾರ, ಜುಲೈ ೬, ೨೦೦೬ 


೮೯೫ 








01 


02 


03 


04 


05 


06 


07 





ಬೆರಳಚ್ಚುಗಾರ-ವಾ-ಸಹಾಯಕ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 
ಕಲ್‌ಘಟಿಗಿ 





ದಲಾಯತ್‌ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 
ಕಲ್‌ಘಟಿಗಿ 





68 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


01 


ಸಿಜೆ(8ವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
ಹೊಸನಗರ. 





ಬೆರಳಚ್ಚುಗಾರ-ವಾ-ಸಹಾಯಕ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 
ಹೊಸನಗರ. 





ದಲಾಯತ್‌ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 
ಹೊಸನಗರ. 





69 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


01 


ಸಿಜೆ(8ವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
ದಾವಣಗೆರೆ 





ಬೆರಳಚ್ಚುಗಾರ-ವಾ-ಸಹಾಯಕ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 
ಜೆಎಂಎಫ್‌ಸಿ 2ನೇ ಸಿಜೆ 
(8.ವಿ) ಮತ್ತು 
ನ್ಯಾಯಾಲಯ, ದಾವಣಗೆರೆ 





ದಲಾಯತ್‌ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 
ಸಿಜೆ(8ವಿ) ಮತ್ತು 
ಜೆಎಂಎಫ್‌ಸಿ 2ನೇ 
ನ್ಯಾಯಾಲಯ, ದಾವಣಗೆರೆ 


66 


66 








70 





ಅಧಿಕ ಸರ್ಕಾರಿ 
ಅಭಿಯೋಜಕರು 





01 





ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಬಳ್ಳಾರಿ. 








66 


















































೮೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ಲ ೬, ೨೦೦೬ ಭಾಗ - ೧ 
01 02 03 04 05 06 07 08 
ಶೀಘ್ರಲಿಪಿಗಾರರು 01 ಅಧಿಕ ಸರ್ಕಾರಿ ಲ ಲ ಹ 
ಅಭಿಯೋಜಕರ ಕಛೇರಿ, 
ಬಳ್ಳಾರಿ. 
ದಲಾಯತ್‌ 01 (ಕ ಲ 44 ಲ 
71 ಹಿರಿಯ ಸಹಾಯಕ ಸರ್ಕಾರಿ 01 ವಿಶೇಷ ದಂಡಾಧಿಕಾರಿಗಳ 44 44 3 
ಅಭಿಯೋಜಕರು ನ್ಯಾಯಾಲಯ,(ಕರ್ನಾಟಕ 
ಸೇಲ್ಸ್‌ ಟ್ಯಾಕ್ಸ್‌ ಆಕ್ಸ್‌) 
ಬೆಂಗಳೂರು. 
ಬೆರಳಚ್ಚುಗಾರ-ವಾ-ಸಹಾಯಕ 01 ಹಿರಿಯ ಸಹಾಯಕ ಸರ್ಕಾರಿ ಲ ಲ KE ಹ 
ಅಭಿಯೋಜಕರ ಕಛೇರಿ, 
(ಕರ್ನಾಟಕ ಸೇಲ್ಸ್‌ ಟ್ಯಾಕ್ಸ್‌ 
ಆಕ್ಟ್‌) ಬೆಂಗಳೂರು. 
ದಲಾಯತ್‌ 01 ಲ 44 ಲ ಲ 
72 ಸಹಾಯಕ ಸರ್ಕಾರಿ 01 ಸಿಜೆ(ಕಿವಿ) ಮತ್ತು 44 4 44 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಗುಂಡ್ಲುಪೇಟೆ. 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಹಾಯಕ ಸರ್ಕಾರಿ ಸೃತಿ ಜತೆ BE 
ಅಭಿ ಯೋಜಕರ ಕಛೇರಿ, 
ಗುಂಡ್ಲುಪೇಟೆ. 
ದಲಾಯತ್‌ 01 ಸಹಾಯಕ ಸರ್ಕಾರಿ 4 ರ್ಟ ಹೆ 
ಅಭಿಯೋಜಕರ ಕಛೇರಿ, , 
ಗುಂಡ್ಲುಪೇಟೆ. 
73 ಸಹಾಯಕ ಸರ್ಕಾರಿ 01 ಅಧಿಕ ನಿಜೆ(ಕವಿ) ಮತ್ತು ಪಿ ಸ್ಟ್‌ ಹೆ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಕಾರ್ಕಳ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಅಧಿಕ ಸಹಾಯಕ ಸರ್ಕಾರಿ ಜ್ಯ KE RA 














ಅಭಿಯೋಜಕರ ಕಛೇರಿ, 
ಕಾರ್ಕಳ 






























































ಭಾಗ - ೧ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಜುಲೈ ೬, ೨೦೦೬ ೮೯೭ 
01 02 03 04 05 06 07 08 
74 ಅಧಿಕ ಸರ್ಕಾರಿ 01 ಅಧಿಕ ಜಿಲ್ಲಾ ಮತ್ತು ಸತ್ರ 6 6 ಹ 

ಕ್ಕಿ ನು A 
ಅಭಿಯೋಜಕರು ನ್ಯಾಯಾಲಯ, ಮಂಡ್ಯ 
ಶೀಘ್ರಲಿಪಿಗಾರರು 01 ಅಧಿಕ ಸರ್ಕಾರಿ ಬ ಹ ತ ಸ್ವಲ 
ಅಭಿಯೋಜಕರ ಕಛೇರಿ, 
ಮಂಡ್ಯ 
ದಲಾಯತ್‌ 01 ಲ 44 ಲ ಲ 
75 ಸರ್ಕಾರಿ ಅಭಿಯೋಜಕರು 02 ವಿಶೇಷ ಜಿಲ್ಲಾ ಮತ್ತು ಸತ್ರ KS KS ಹ 
ನ್ಯಾಯಾಲಯ, (ಎಸ್‌.ಸಿ. 
ಮತ್ತು ಎಸ್‌.ಟಿ ಕಾಯ್ದೆ) 
ಕೋಲಾರ ಮತ್ತು 
ರಾಯಚೂರು 
ಪ್ರಥಮದರ್ಜೆ ಸಹಾಯಕರು 02 ವಿಶೇಷ ಸರ್ಕಾರಿ ಲ ವ ಲ 
ಅಭಿಯೋಜಕರ ಕಛೇರಿ, 
ಕೋಲಾರ ಮತ್ತು 
ರಾಯಚೂರು. 
ಶೀಘ್ರಲಿಪಿಗಾರರು 02 KR 44 ಹೆ ಹತ 
ಬೆರಳಚ್ಚುಗಾರರು 02 44 ಸ್ರ ಹ ಹ 
ಅಟೆಂಡರ್‌ 02 ಲ 44 ಲ ಲ 
ದಲಾಯತ್‌ 01 ವಿಶೇಷ ಸರ್ಕಾರಿ ನ ಮ - 
ಅಭಿಯೋಜಕರ ಕಛೇರಿ, 
ರಾಯಚೂರು 
76 | ಸರ್ಕಾರಿ ಅಭಿಯೋಜಕರು 01 ವಿಶೇಷ ಜಿಲ್ಲಾ ಮತ್ತು ಸತ್ರ ಗ ke ಫಡ 
ನ್ಯಾಯಾಲಯ,(ಎಸ್‌.ಸಿ. 
ಮತ್ತು ಎಸ್‌.ಟಿ ಕಾಯ್ದೆ ) 
ಬಿಜಾಪುರ 
ಪ್ರಥಮದರ್ಜೆ ಸಹಾಯಕರು 01 ವಿಶೇಷ ಸರ್ಕಾರಿ ನ ಮ - 











ಅಭಿ ಯೋಜಕರ ಕಛೇರಿ, 
ಬಿಜಾಮರ 




































































ರ೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೬, ೨೦೦೬ ಭಾಗ -೧ 
01 02 03 04 05 06 07 08 
ಶೀಘ್ರಲಿಪಿಗಾರರು 01 ಗ ಹ ೬4 ವ 
ಅಟೆಂಡರ್‌ 01 44 (4 ಲ 44 
ದಲಾಯತ್‌ 01 ಲ 44 ಲ ಲ 
77 ಸರ್ಕಾರಿ ಅಭಿಯೋಜಕರು 03 ವಿಶೇಷ ಜಿಲ್ಲಾ ಮತ್ತು ಸತ್ರ | ಹ ಹ 
ನ್ಯಾಯಾಲಯ,(ಬ್ರಷ್ಟಾಚಾ ರ 
ನಿರೋಧ ಕಾಯ್ದೆ 88ರಡಿ) 
ಬೆಂಗಳೂರು, ಮೈಸೂರು, 
ಮತ್ತು ಮಂಗಳೂರು. 
ಪ್ರಥಮದರ್ಜೆ ಸಹಾಯಕರು 03 ವಿಶೇಷ ಸರ್ಕಾರಿ ಲ ವ ಜೆ 
ಅಭಿಯೋಜಕರ ಕಛೇರಿ, 
ಬೆಂಗಳೂರು, ಮೈಸೂರು, 
ಮತ್ತು ಮಂಗಳೂರು. 
ಶೀಘ್ರಲಿಪಿಗಾರರು 03 ಲ Lees ಹೆ ಜತೆ 
ಬೆರಳಚ್ಚುಗಾರರು 03 4 44 ತ ಸ್ರ” 
ಅಟೆಂಡರ್‌ 03 44 4 KR 44 
ದಲಾಯತ್‌ 02 ವಿಶೇಷ ಸರ್ಕಾರಿ 44 KT 6 
ಅಭಿಯೋಜಕರ ಕಛೇರಿ, 
ಮಂಗಳೂರು ಮತ್ತು 
ಬೆಂಗಳೂರು 
78 3ನೇ ಅಧಿಕ ಸರ್ಕಾರಿ 01 3ನೇ ಅಧಿಕ ಜಿಲ್ಲಾ ಮತ್ತು ಲ ಹ 24 
ಅಭಿಯೋಜಕರು ಸತ್ರ ನ್ಯಾಯಾಲಯ, ಧಾರವಾಡ 
79 ಅಧಿಕ ಸರ್ಕಾರಿ 01 ಅಧಿಕ ಜಿಲ್ಲಾ ಮತ್ತು ಸತ್ರ ಲ 44 ಕತೆ 
ಅಭಿಯೋಜಕರು ನ್ಯಾಯಾಲಯ, ಚಿಕ್ಕಮಗಳೂರು 
ಶೀಘಲಿಪಿಗಾರರು 01 ಅಧಿಕ ಸರ್ಕಾರಿ ಅಭಿಂ ಯೋಜಕರ ಲ ಸ್ಟೆ ನ 
ಕ 
ಕಛೇರಿ 
ಚಿಕ್ಕಮಗಳೂರು 
ದಲಾಯತ್‌ 01 66 66 66 66 



























































ಭಾಗ - ೧ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಜುಲೈ ೬, ೨೦೦೬ ೮೯೯ 
01 02 03 04 05 06 07 08 
80 ದಲಾಯತ್‌ 01 ಸರ್ಕಾರಿ ಅಭಿಯೋಜಕರ ಕಛೇರಿ ಹ ಎ 44 ಚಿತ್ರದುರ್ಗ 2ನೇ 
ಚಿತ್ರದುರ್ಗ ಅಸಅ ಹುದ್ದೆ 
ಮತ್ತು 1 ಶೀಘ್ರ 
ಲಿಪಿಗಾರರ 
ಹುದ್ದೆಯನ್ನು 
ದಾವಣಗೆರೆಗೆ 
ವರ್ಗಾಯಿಸಿದ್ದು, 
ಈ ದಲಾಯತ್‌ 
ಹುದ್ದೆಯನ್ನು ಸಅ 
ಚಿತ್ರದುರ್ಗ, ಇವರ 
ಸಾಮಾನ್ಯ 
ಕಛೇರಿಗೆ 
ಹೊಂದಿಕೊಂಡಂತೆ 
ಮುಂದುವರೆಸಿದೆ. 
81 ಬೆರಳಚ್ಚುಗಾರ-ವಾ- 01 ಸಹಾಯಕ ಸರ್ಕಾರಿ NS ಹತ ಬಟ 
ಸಹಾಯಕರು ಅಭಿಯೋಜಕರ ಕಛೇರಿ 
ಅರಸೀಕೆರೆ 
82 ಸಹಾಯಕ ಅಭಿಯೋಗ 02 ಆರಕ್ಸಕ ಆಯುಕ್ತರ ಕಚೇರಿ 44 44 44 
ನಿರ್ದೇಶಕರು ಮೈಸೂರು ಮತ್ತು ಹುಬ್ಬಳ್ಳಿ 
ಧಾರವಾಡ 
ಶೀಘ್ರಲಿಪಿಗಾರರು 02 ಸಹಾಯಕ ಅಭಿಯೋಗ ಲ KR ಕ 
ನಿರ್ದೇಶಕರ ಕಚೇರಿ (ಆರಕ್ಷಕ 
ಆಯುಕ್ತರ ಕಚೇರಿ) ಮೈಸೂರು 
ಮತ್ತು ಹುಬ್ಬಳ್ಳಿ ಧಾರವಾಡ 
ದಲಾಯತ್‌ 02 ಲ 4 ಲ ಶೆ 
83 ಸಹಾಯಕ ಸರ್ಕಾರಿ 01 ಅಧಿಕ 1ನೇ ಸಿಜೆ(8ವಿ) ಮತ್ತು _ 4 4 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಭದ್ರಾವತಿ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಅಧಿಕ 1ನೇ ಸಹಾಯಕ ಬ ಹ ಜೃ 











ಸರ್ಕಾರಿ ಅಭಿಯೋಜಕರ 
ಕಛೇರಿ, ಭದ್ರಾವತಿ 




















೯೦೦ 


ಕರ್ನಾಟಕ ರಾಜ್ಯಶತ್ರ, ಗುರುವಾರ, ಜುಲೈ ೬, ೨೦೦೬ 


ಭಾಗ -೧ 








01 


02 


03 


0X 


05 


06 


07 


08 





ದಲಾಯತ್‌ 


01 


ಸಹಾಯಕ ಸರ್ಕಾರಿ 
ಅಭಿ ಯೋಜಕರ ಕಛೇರಿ, 
ಭದ್ರಾವತಿ 





84 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


01 


ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಬಿಳಗಿ 





ಬೆರಳಚ್ಚುಗಾರ-ವಾ-ಸಹಾಯಕ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, ಬಿಳಗಿ 





ದಲಾಯತ್‌ 


01 


ಸಹಾಯಕ ಸರ್ಕಾರಿ 
ಅಭಿಂ ಯೋಜಕರ ಕಛೇರಿ, ಬಿಳಗಿ 





85 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


01 


ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಶಿಗ್ಗಾಂವ 





ಬೆರಳಚ್ಚುಗಾರ-ವಾ-ಸಹಾಯಕ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 
ಶಿಗ್ಗಾಂವ 





ದಲಾಯತ್‌ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 
ಶಿಗ್ಗಾಂವ 





86 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


08 


ಸಿಜೆ(8ವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, 1)ಚಳ್ಳಕೆರೆ 
2)ಜೇವರ್ಗಿ 3)ಜಗಳೂರು 

4) ಅಫಜಲ್‌ ಪುರ 5)ನಿಪ್ಪಾಣಿ 
ಅಥಣಿ 7)ಮುಧೋಳ 8) 
ಮದ್ದೂರು 








87 


ಸರ್ಕಾರಿ ಅಭಿಯೋಜಕರು 


01 


ವಿಶೇಷ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ (ಎಸ್‌.ಸಿ. 
ಮತ್ತು ಎಸ್‌.ಟಿ ಕಾಯ್ದೆ ) 
ದುಲ್ಲರ್ಗ 


66 








ಶೀಘ್ರಲಿಪಿಗಾರರು 





01 





ವಿಶೇಷ ಸರ್ಕಾರಿ 
ಅಭಿಯೋಜಕರ ಕಚೇರಿ, 
(ಎಸ್‌.ಸಿ. ಮತ್ತು ಎಸ್‌.ಟಿ 
ಕಾಯ್ದೆ ) ಗುಲ್ಬರ್ಗ 




















ಭಾಗ -೧ 


ಕರ್ನಾಟಕ ರಾಜ್ಯಪತ್ರ, 


ಗುರುವಾರ, ಜುಲೈ ೬, ೨೦೦೬ 


೯೦೧ 








01 


02 


03 


0X 


06 


07 


08 





ಪ್ರಥಮದರ್ಜೆ ಸಹಾಯಕರು 


(& 


01 


ವಿಶೇಷ ಸರ್ಕಾರಿ 
ಅಭಿಯೋಜಕರ ಕಚೇರಿ, 
(ಎಸ್‌.ಸಿ. ಮತ್ತು ಎಸ್‌.ಟಿ 
ಕಾಯ್ದೆ) ಗುಲ್ಬರ್ಗ 


66 





ಬೆರಳಚ್ಚುಗಾರರು 


01 


ವಿಶೇಷ ಸರ್ಕಾರಿ 
ಅಭಿಯೋಜಕರ ಕಚೇರಿ, 
(ಎಸ್‌.ಸಿ. ಮತ್ತು ಎಸ್‌.ಟಿ 
ಕಾಯ್ದೆ) ಗುಲ್ಬರ್ಗ 


66 


66 





ಅಟೆಂಡರ್‌ 


01 


ವಿಶೇಷ ಸರ್ಕಾರಿ 
ಅಭಿಯೋಜಕರ ಕಚೇರಿ , 
(ಎಸ್‌.ಸಿ. ಮತ್ತು ಎಸ್‌.ಟಿ 
ಕಾಯ್ದೆ) ಗುಲ್ಬರ್ಗ 





88 


ಸಹಾಯಕ ಗ್ರಂಥಪಾಲಕರು 


01 


ಅಭಿಂಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ನಿರ್ದೇಶಕರ 
ಕಛೇರಿ,ಬೆಂಗಳೂರು 





89 


ಜಾಡಮಾಲಿ 


01 


ಅಭಿಂಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ನಿರ್ದೇಶಕರ 
ಕಛೇರಿ, ಬೆಂಗಳೂರು 





90 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


01 


ಸಿಜೆ(8ವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
ಶೃಂಗೇರಿ 





ಬೆರಳಚ್ಚುಗಾರ-ವ-ಸಹಾಯಕ 


01 


ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, 
ಶೃಂಗೇರಿ 





ದಲಾಯತ್‌ 


01 








91. 





ಸಹಾಯಕ ಸರ್ಕಾರಿ 
ಅಭಿಯೋಜಕರು-ವ- 
ಸಹಾಯಕ ಸರ್ಕಾರಿ ವಕೀಲರು 





07 





ಸಿಜೆ (ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
1)ಸಂಡೂರು 
2)ಹಗರಿಬೊಮ್ಮನಹಳ್ಳಿ 
3)ಪಾಂಡವಮಪರ 
4)ಯಳಂದೂರು 5)ಆಲೂರು 
6) ಮುಂಡರಗಿ 7)ಗುಡಿಬಂಡೆ 















































೯೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೬, ೨೦೦೬ ಭಾಗ - ೧ 
01 02 03 04 05 06 07 08 
ಬೆರಳಚ್ಚುಗಾರ-ವಾ-ಸಹಾಯಕ 07 ಸಹಾಯಕ ಸರ್ಕಾರಿ - - ಎ 
ಅಭಿಯೋಜಕರ ಕಛೇರಿ, 
1)ಸಂಡೂರು 
2)ಹಗರಿಬೊಮ್ಮನಹಳ್ಳಿ 
3)ಪಾಂಡವಮರ 
4)ಯಳಂದೂರು 5)ಆಲೂರು 
6) ಮುಂಡರಗಿ 7)ಗುಡಿಬಂಡೆ 
ದಲಾಯತ್‌ 07 ಸ 366: ಹ ಮ್‌ 
92 2ನೇ ಅಧಿಕ ಸರ್ಕಾರಿ 01 2ನೇ ಅಧಿಕ ಜಿಲ್ಲಾ ಮತ್ತು ಲಾ 04 31-03-2006 31-3-2008 ಅಥವಾ ನ್ಯಾಯಾ 
ಅಭಿಯೋಜಕರು ಸತ್ರ ನ್ಯಾಯಾಲಯ, ಪಿಪಿಇ 2002 ಲಯವು ಅಸ್ಥಿತೃದಲ್ಲಿರುವವರಗೆ, 
ಬೆಂಗಳೂರು ಗ್ರಾ.ಜಿಲ್ಲೆ ದಿನಾಂಕ 07- ಇವೆರಡರಲ್ಲಿ ಯಾವುದು 
07-2004 ಮೊದಲೋ ಅಲ್ಲಿಯವರೆಗೆ. 
ಅಧೀಕ್ಬಕರು 01 2ನೇ ಅಧಿಕ ಸರ್ಕಾರಿ ಎ - ಎ 
ಅಭಿಯೋಜಕರ ಕಛೇರಿ 
ಬೆಂಗಳೂರು ಗ್ರಾ.ಜಿಲ್ಲೆ 
ಶೀಘ್ರಲಿಪಿಗಾರರು 01 ನ ಎ ಮ -- 
ದಲಾಯತ್‌ 01 
93 ಸರ್ಕಾರಿ ಅಭಿಯೋಜಕರು 01 ಜಿಲ್ಲಾ ಮತ್ತು ಸತ್ರ -- -- ಎ ಸರ್ಕಾರವು ಆದೇಶ 











ನ್ಯಾಯಾಲಯ, 
ಬಾಗಲಕೋಟೆ 














ಸಂಖ್ಯೆ ಲಾ 134 
ಎಲ್‌ಸಿಇ 2001 ದಿ.7-5- 
01 ಮತ್ತು ಲಾ 249 
ಪಿಪಿಇ 2000 ದಿ.15-4- 
2001 ರಲ್ಲಿ ಬಿಜಾಪುರದ 
3ನೇ ಅಧಿಕ ಸರ್ಕಾರಿ 
ಅಭಿಯೋಜಕರ ಹಾಗೂ 

ಅಧೀನ 
ಸಿಬ್ಬಂದಿಯವರಾದ 
ಶೀಘ್ರಲಿಪಿಗಾರರು ಮತ್ತು 
ಸಹಾಯಕರ 
ಹುದ್ದೆಯನ್ನು 
ಬಾಗಲಕೋಟೆ ಜಿಲ್ಲಾ 
ಮತ್ತು ಸತ್ರ 
ನ್ಯಾಂಯಾಲಯಕ್ಕೆ 
ವರ್ಗಾಯಿಸಿರುತ್ತದೆ. 















































ಭಾಗ - ೧ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಜುಲೈ ೬, ೨೦೦೬ ೯೦೩ 
01 02 03 04 05 06 07 08 
ಶೀಘ್ರಲಿಪಿಗಾರರು 01 ಸರ್ಕಾರಿ ಅಭಿಯೋಜಕರ 4 ಬೀದ ಪ್ರ 64 
ಕಛೇರಿ, ಬಾಗಲಕೋಟಿ 
ದಲಾಯತ್‌ 01 4 ಹ ಹ ಸ್ರತ ತ 
54 | ಅಧಿಕ ಸರ್ಕಾರಿ 01 ಅಧಿಕ ಜಿಲ್ಲಾ ಮತ್ತು ಸತ್ರ ಸ ಸ್ರ ಪ್ರ 
ಅಭಿಯೋಜಕರು ನ್ಯಾಯಾಲಯ, ಬೀದರ್‌. 
ಶೀಘ್ರಲಿಪಿಗಾರರು 01 ಅಧಿಕ ಸರ್ಕಾರಿ ಹತ ಹಿ ಹ ತೆ 
ಅಭಿಯೋಜಕರ ಕಚೇರಿ, 
ಬೀದರ್‌. 
ದಲಾಯತ್‌ 01 ಅಧಿಕ ಸರ್ಕಾರಿ ಹ್ಮ ಹ ತೆ 
ಅಭಿಯೋಜಕರ ಕಚೇರಿ, 
ಬೀದರ್‌. 
95 ಹಿರಿಯ ಸಹಾಯಕ ಸರ್ಕಾರಿ 01 3ನೇ ಅಧಿಕ ಸಿಜೆ ಮತ್ತು 4 4 46 
ಅಭಿಯೋಜಕರು ಸಿಜೆಎಂ ನ್ಯಾಯಾಲಯ, 
ಧಾರವಾಡ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಹಿರಿಯ ಸಹಾಯಕ ಸರ್ಕಾರಿ ಸ್ರತ ಪಲ ಸ 
ಅಭಿಯೋಜಕರ ಕಛೇರಿ, 
ಧಾರವಾಡ 
ದಲಾಯತ್‌ 01 ಹ ಜೆ ಹೆ ಸೃ ಡೆ 
96 ಅಧಿಕ ಸಹಾಯಕ ಸರ್ಕಾರಿ 05 ಅಧಿಕ ನಿಜೆ(ಕವಿ) ಮತ್ತು ವ ಪ್ರ 6 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
1)ಆನೇಕಲ್‌ 2)ರಾಯ್‌ 
ಭಾಗ್‌ 3)ಗೌರಿಬಿದನೂರು 
4)ಕೊಳ್ಳೇಗಾಲ 
5)ಚಾಮರಾಜನಗರ 
ಬೆರಳಚ್ಚುಗಾರ-ವಾ-ಸಹಾಯಕ 05 ಅಧಿಕ ಸಹಾಯಕ ಸರ್ಕಾರಿ ಎಲ ವ್ರ ಸ್ನ 











ಅಭಿಯೋಜಕರ ಕಛೇರಿ, 
1)ಆನೇಕಲ್‌ 2)ರಾಯ್‌ 
ಭಾಗ್‌ 3)ಗೌರಿಬಿದನೂರು 
4)ಕೊಳ್ಳೇಗಾಲ 
5)ಚಾಮರಾಜನಗರ 

































































೯೦೪ ಕರ್ನಾಟಕ ರಾಜ್ಯಶತ್ರ, ಗುರುವಾರ, ಜುಲೈ ೬, ೨೦೦೬ ಭಾಗ - ೧ 
01 02 03 04 05 06 07 08° 
97 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಜಡ ಹ ತೆ ಹ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಮುಂಡಗೋಡು. 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಹಾಯಕ ಸರ್ಕಾರಿ ಎ ಎಲ RoE 
ಅಭಿಯೋಜಕರ ಕಛೇರಿ, 
ಮುಂಡಗೋಡು. 
ದಲಾಯತ್‌ 01 ಸಹಾಯಕ ಸರ್ಕಾರಿ 4 ಶ್‌ ತೆ 
ಅಭಿಯೋಜಕರ ಕಛೇರಿ, 
ಮುಂಡಗೋಡು. 
98 ಸಹಾಂಯಕ ಅಭಿಯೋಗ 01 ಆರಕ್ಸಕ ಅಧೀಕ್ಬಕರ ಕಚೇರಿ ತೇ ಲ ಸ್ರತ 
ನಿರ್ದೇಶಕರು ಗದಗ 
ಶೀಘ್ರಲಿಪಿಗಾರರು 01 ಸಹಾಯಕ ಅಭಿಯೋಗ KC ಆಕ 
ನಿರ್ದೇಶಕರ ಕಚೇರಿ ಆರಕ್ಸಕ 
ಅಧೀಕ್ಸಕರ ಕಚೇರಿ ಗದಗ 
ದಲಾಯತ್‌ 01 RE ಹ ತೆ ಓತ ಚ 
99 ಸಹಾಂಯಕ ಅಭಿಯೋಗ 01 ಆರಕ್ಸಕ ಅಧೀಕ್ಬಕರ ಕಚೇರಿ ವೇ ಲ ಹತ 
ನಿರ್ದೇಶಕರು ಹಾವೇರಿ. 
ಶೀಘ್ರಲಿಪಿಗಾರರು 01 ಸಹಾಯಕ ಅಭಿಯೋಗ KC 6 ಹ 
ನಿರ್ದೇಶಕರ ಕಚೇರಿ. ಆರಕ್ಸಕ 
ಅಧೀಕ್ಬಕರ ಕಚೇರಿ ಹಾವೇರಿ. 
ದಲಾಯತ್‌ 01 KR ನೀಲ ತ ee 
100 ಸಹಾಯಕ ಅಭಿಯೋಗ 01 ಆರಕ್ಸಕ ಅಧೀಕ್ಬಕರ, ಕಚೇರಿ KT ಹ RS 
ನಿರ್ದೇಶಕರು ಬಾಗಲಕೋಟೆ. 
ಶೀಘ್ರಲಿಪಿಗಾರರು 01 ಸಹಾಯಕ ಅಭಿಯೋಗ ಜಡೆ ಹ ಹಿ 
ನಿರ್ದೇಶಕರ ಕಚೇರಿ. ಆರಕ್ಸಕ 
ಅಧೀಕ್ಸಕರ ಕಚೇರಿ, 
ಬಾಗಲಕೋಟೆ. 
ದಲಾಯತ್‌ 01 << << ( ಟ್ಟ 

































































ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೆ ಲ ೬ ೨೦೦೬ ೯೦೫ 
01 02 03 04 05 06 07 08 
101 ಸಹಾಯಕ ಅಭಿಯೋಗ 01 ಆರಕ್ಸಕ ಅಧೀಕ್ಸಕರ, ಕಚೇರಿ, ಲ 44 (ಕ 
ನಿರ್ದೇಶಕರು ದಾವಣಗೆರೆ. 
ಶೀಘ್ರಲಿಪಿಗಾರರು 01 ಸಹಾಯಕ ಅಭಿಯೋಗ ಲ ಲ ಲ 
ನಿರ್ದೇಶಕರ ಕಚೇರಿ. ಆರಕ್ಸಕ 
ಅಧೀಕ್ಬಕರ ಕಚೇರಿ, ದಾವಣಗೆರೆ. 
ದಲಾಯತ್‌ 01 ಲ RA ಜಿ ಹ 
102 ಸಹಾಯಕ ಅಭಿಯೋಗ 01 ಆರಕ್ಸಕ ಅಧೀಕ್ಸಕರ, ಕಚೇರಿ, ಲ (ಕ (ಕ 
ನಿರ್ದೇಶಕರು ಕೊಪ್ಪಳ. 
ಶೀಘ್ರಲಿಪಿಗಾರರು 01 ಸಹಾಯಕ ಅಭಿಯೋಗ ಹ ಹ ಹಿ 
ನಿರ್ದೇಶಕರ ಕಚೇರಿ. ಆರಕ್ಸಕ 
ಅಧೀಕ್ಬಕರ ಕಚೇರಿ, ಕೊಪ್ಪಳ. 
ದಲಾಯತ್‌ 01 4 44 ಇ ಹೆ 
103 ಹಿರಿಯ ಸಹಾಯಕ ಸರ್ಕಾರಿ 01 ಸಿಜೆ(ಹಿವಿ) ಮತ್ತು ಸಿಜೆಎಂ 44 44 ಹ 
ಅಭಿಯೋಜಕರು ನ್ಯಾಯಾಲಯ, ಗದಗ. 
104 ಸರ್ಕಾರಿ ಅಭಿಯೋಜಕರು 01 ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಲ (ಕ (ಕ ಸರ್ಕಾರದ 
ಗದಗ. ಆದೇಶ ನಂ. 
ಲಾ 184 
ಎಲ್‌ಸಿಇ 99 
(ಪ-3), ದಿ. 
28.9.2000 ರಲ್ಲಿ 
ಧಾರವಾಡದ 
3ನೇ ಅಧಿಕ 
ಸ.ಅಭಿಯೋಜಕ 
ರ ಹುದ್ದೆಯನ್ನು 
ಗದಗ್‌ ಗೆ 
ವರ್ಗಾಯಿಸಿದೆ. 
ಅಧೀಕ್ಸಕರು 01 ಸರ್ಕಾರಿ ಅಭಿಯೋಜಕರ ಕಚೇರಿ, 44 44 44 44 











ಗದಗ. 




















೯೦೬ 


ಕರ್ನಾಟಕ ರಾಜ್ಯಶತ್ರ, ಗುರುವಾರ, ಜುಲೈ ೬, ೨೦೦೬ 


ಭಾಗ - ೧ 


ಇ 








01 


02 


03 


0X 


05 


06 


07 





ಪ್ರಥಮದರ್ಜೆ ಸಹಾಯಕರು 


(& 


01 


ಸರ್ಕಾರಿ ಅಭಿಯೋಜಕರ 
ಕಚೇರಿ, ಜಿಲ್ಲಾ ಮತ್ತು 
ಸತ ನಾಯಾಲಯ, 

Re] ಠಿ 

ಗದಗ. 


66 


66 





ಶೀಘಲಿಪಿಗಾರರು 


ಸ್‌ 


01 


ಸರ್ಕಾರಿ ಅಭಿಯೋಜಕರ 
ಕಚೇರಿ, ಜಿಲ್ಲಾ ಮತ್ತು 
ಸತ್ರ ನ್ಯಾಂಯಾಲಯ, 

A 

ಗದಗ 





ಅಟೆಂಡರ್‌ 


01 


ಸರ್ಕಾರಿ ಅಭಿಯೋಜಕರ 
ಕಚೇರಿ, ಜಿಲ್ಲಾ ಮತ್ತು 
ಸತ್ರ ನ್ಯಾಂಯಾಲಯ, 

A 

ಗದಗ 





105 


ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 


01 


ಸಿಜೆ(8ವಿ) ಮತ್ತು 
ಸಿಜೆಎಂ ನ್ಯಾಯಾಲಯ, 
ಹಾವೇರಿ 





ಅಧೇತ್ಸಕರು 


01 


ಸರ್ಕಾರಿ ಅಭಿಯೋಜಕರ 
ಕಚೇರಿ, ಜಿಲ್ಲಾ ಮತ್ತು 
ಸತ ನ್ನಾಂಯಾಲಯ, 

Re] ಶೆ 

ಹಾವೇರಿ. 





ಪ್ರಥಮ ದರ್ಜೆ ಸಹಾಯಕರು 


(& 


01 


ಸರ್ಕಾರಿ ಅಭಿಯೋಜಕರ 
ಕಚೇರಿ, ಜಿಲ್ಲಾ ಮತ್ತು 
ಸತ ನ್ನಾಯಾಲಯ, 

Re) ಶ್ರಿ 

ಹಾವೇರಿ. 





ಶೀಘ್ರಲಿಪಿಗಾರರು 


01 


ಸರ್ಕಾರಿ ಅಭಿಯೋಜಕರ 
ಕಚೇರಿ, ಜಿಲ್ಲಾ ಮತ್ತು 
ಸತ ನ್ನಾಯಾಲಯ, 

ಆ ಶೆ 

ಹಾವೇರಿ. 











ಅಟೆಂಡರ್‌ 





01 





ಸರ್ಕಾರಿ 
ಅಭಿಯೋಜಕರ ಕಚೇರಿ, 
ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, 
ಹಾವೇರಿ. 





66 


66 















































ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೆ ಲ ೬ ೨೦೦೬ ೯೦೭ 
01 02 03 04 05 06 07 08 
106 ಹಿರಿಯ ಸಹಾಯಕ ಸರ್ಕಾರಿ 01 ಸಿಜೆ(ಹಿವಿ) ಮತ್ತು ಸಿಜೆಎಂ, KR ತ ತೆ 
ಅಭಿಯೋಜಕರು ನ್ಯಾಯಾಲಯ, 
ಬಾಗಲಕೋಟಿ 
ಅಧೀಕ್ಷಕರು 01 ಸರ್ಕಾರಿ ಅಭಿಯೋಜಕರ ಎ ಬ್ರಿ ಹ 
ಕಚೇರಿ, ಜಿಲ್ಲಾ ಮತ್ತು ಸತ್ರ 
ನ್ಯಾಂಯಾಲಯ,ಬಾಗಲಕೋಟೆ 
ಪ್ರಥಮದರ್ಜೆ ಸಹಾಯಕರು 01 ಸರ್ಕಾರಿ ಅಭಿಯೋಜಕರ 4 44 44 
ಕಚೇರಿ, ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, 
ಬಾಗಲಕೋಟೆ 
ಅಟೆಂಡರ್‌ 01 RN 6 $6 ಬ 
107 ಹಿರಿಯ ಸಹಾಯಕ ಸರ್ಕಾರಿ 01 ಸಿಜೆ(ಹಿವಿ) ಮತ್ತು ಸಿಜೆಎಂ 4 44 44 
ಅಭಿಯೋಜಕರು ನ್ಯಾಯಾಲಯ, ದಾವಣಗೆರೆ 
108 | ಸರ್ಕಾರಿ ಅಭಿಯೋಜಕರು 01 ಜಿಲ್ಲಾ ಮತ್ತು ಸತ್ರ BT ಪಟ್ಟ ಹ ತ ಸರ್ಕಾರದ ಆದೇಶ ನಂ. 
ನ್ಯಾಯಾಲಯ, ದಾವಣಗೆರೆ ಲಾ 18 ಎಲ್‌ಸಿಇ 99,ದಿ. 
14.6.2000 ರಲ್ಲಿ 
ಚಿತ್ರದುರ್ಗ 2ನೇ ಅಪರ 
ಸರ್ಕಾರಿ ಅಭಿಯೋಜಕರ 
ಹುದ್ದೆಯನ್ನು 
ಶೀಘ್ರಲಿಪಿಗಾರರ 
ಹುದ್ಧೆಯೊಂದಿಗೆ 
ದಾವಣಗೆರೆಯಲ್ಲಿ 
ಹೊಸದಾಗಿ ಸೃಷ್ಟಿಯಾದ 
ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯಕ್ಕೆ 
ಹೊಂದಿಕೊಂಡಂತೆ 
ಸ್ಥಳಾಂತರ ಮಾಡಿರುತ್ತದೆ. 
ಶೀಘ್ರಲಿಪಿಗಾರರು 01 ಸರ್ಕಾರಿ ಅಭಿಯೋಜಕರ ` ಷ್‌ ಕ್ಟ C3 











ಕಚೇರಿ, ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ದಾವಣಗೆರೆ 

































































೯೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೬, ೨೦೦೬ ಭಾಗ - ೧ 
01 02 03 04 05 06 07 08 
ಅಧೀಕ್ಷಕರು 01 ಸರ್ಕಾರಿ ಅಭಿಯೋಜಕರ ಹ ಹ ಹಿ A 
ಕಚೇರಿ, ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, 
ಬಾಗಲಕೋಟೆ 
ಪ್ರಥಮ ದರ್ಜೆ ಸಹಾಯಕರು 01 ಹ Ed ಸ ಬೇಲ A 
ಅಟೆಂಡರ್‌ 01 36 4 ಹ ಹ sl 
109 ಹಿರಿಯ ಸಹಾಯಕ ಸರ್ಕಾರಿ 01 ಸಿಜೆ(ಹಿವಿ) ಮತ್ತು ಸಿಜೆಎಂ, KR KE ಹ 
ಅಭಿಯೋಜಕರು ನ್ಯಾಯಾಲಯ, ಕೊಪ್ಪಳ 
ಅಧೀಕ್ಬಕರು 01 ಸರ್ಕಾರಿ ಅಭಿಯೋಜಕರ KS pS ಸೆ 
ಕಚೇರಿ, ಜಿಲ್ಲಾ ಮತ್ತು ಸತ್ರ 
ನ್ಯಾಂಯಾಲಯ, ಕೊಪ್ಪಳ 
ಪ್ರಥಮದರ್ಜೆ ಸಹಾಯಕರು 01 ಸರ್ಕಾರಿ ಅಭಿಯೋಜಕರ ತೆ ಹ ತೆ 44 
ಕಚೇರಿ, ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಕೊಪ್ಪಳ 
ಶೀಘ್ರಲಿಪಿಗಾರರು 01 ಲ KE ಲ ಹೆ 
ಅಟೆಂಡರ್‌ 01 ಸ್‌ ಹ ಎಕ ಪ್ರ 
110 | ಸಹಾಯಕ ಸರ್ಕಾರಿ 01 ಸಿಜೆ(ವಿ) ಮತ್ತು ಲ KR KN 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಚನ್ನಪಟ್ಟಣ 
ಬೆರಳಚ್ಚುಗಾರ-ವಾ-ಸಹಾಯಕ 01 ಹತ ಹ ಹ 
ದಲಾಯತ್‌ 01 ಸ್ರ ಜೀತ ಸ್ಟೆ 
111 ಅಧಿಕ ಸಹಾಯಕ ಸರ್ಕಾರಿ 01 ಅಧಿಕ ನಿಜೆ(ಕವಿ) ಮತ್ತು KR RN ಸೇ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಕೆ.ಜಿ.ಎಫ್‌. 
ಬೆರಳಚ್ಚುಗಾರ-ವಾ-ಸಹಾಯಕ 01 << 44 6 











ದಲಾಯತ್‌ 





01 
















































































ಭಾಗ - ೧ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಜುಲೈ ೬, ೨೦೦೬ ೯೦೯ 
01 02 03 04 05 06 07 08 
112 | 3ನೇ ಅಧಿಕ ಸರ್ಕಾರಿ 01 3ನೇ ಅಧಿಕ ಜಿಲ್ಲಾ ಮತ್ತು ಎ ಎ ಎ 

ಅಭಿಯೋಜಕರು ಸತ್ರ ನ್ಯಾಯಾಲಯ, 
ಬೆಳಗಾವಿ. 
ಶೀಘ್ರಲಿಪಿಗಾರರು 01 ಎ - ಎ 
ದಲಾಯತ್‌ 01 ಮ? AT ಪ 
113 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಎ - - 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಮುಳಬಾಗಿಲು . 
ಬೆರಳಚ್ಚುಗಾರ-ವಾ-ಸಹಾಯಕ 01 ಎ ಎ ಎ 
ದಲಾಯತ್‌ 01 ಎ ಎ ಎ 
114 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಸಕ ಕ KX 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ದಾಂಡೇಲಿ. 
ಬೆರಳಚ್ಚುಗಾರ-ವಾ-ಸಹಾಯಕ 01 ಹೆ ಇಲ್ಲ BS 
ದಲಾಯತ್‌ 01 ಸಲ ಶೆ ನ 
115 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು _ 4 4 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಅರಕಲಗೂಡು. 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸೆ ತ್ರ ಮ 
110 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು KN ನ ಹ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಮಾಲೂರು. 
ಬೆರಳಚ್ಚುಗಾರ-ವಾ-ಸಹಾಯಕ 01 ಹ ಡೆ ಹಡ RT 
ದಲಾಯತ್‌ 01 ಜೆ ಹ ಹ 
117 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು 4 4 4 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಕನಕಪುರ. 
ಬೆರಳಚ್ಚುಗಾರ-ವಾ-ಸಹಾಯಕ 01 ಸಲಲ PN BS 













































































೯೧೦ ಕರ್ನಾಟಕ ರಾಜ್ಯಶತ್ರ, ಗುರುವಾರ, ಜುಲೈ ೬, ೨೦೦೬ ಭಾಗ - ೧ 
01 02 03 04 05 06 07 08 
118 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಮ ಎ ಮ 
ಅಭಿಯೋಜಕರು ಜೆಎಂಎಫ್‌ಸಿ, 3ನೇ 
ನ್ಯಾಯಾಲಯ, 
ಬೆಳಗಾವಿ. 
119 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಮ ಎ ಎ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಮೊಳಕಾಲ್ಮೂರು. 
ಬೆರಳಚ್ಚುಗಾರ-ವಾ-ಸಹಾಯಕ 01 ಮ ಎ ಮ 
120 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಮ ಎ ಮ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಶಿಡ್ಲಘಟ್ಟ. 
121 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಎ ಎ ಮ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಹಿರಿಯೂರು. 
ಬೆರಳಚ್ಚುಗಾರ-ವಾ-ಸಹಾಯಕ 01 ಮ - - 
ದಲಾಯತ್‌ 01 ಎ - - 
122 | ಅಧಿಕ ಸರ್ಕಾರಿ 01 ಅಧಿಕ ಜಿಲ್ಲಾ ಮತ್ತು ಸತ್ರ ಎ ಎ ಎ 
ಅಭಿಯೋಜಕರು ನ್ಯಾಯಾಲಯ, ಚಿತ್ರದುರ್ಗ. 
ಶೀಘ್ರಲಿಪಿಗಾರರು(ಈ 01 ಮ -- ಮ 
ಹುದ್ದೆಯನ್ನು ಸರ್ಕಾರಿ ಆದೇಶ 
ಸಂಖ್ಯೆ ಲಾ 18 ಎಲ್‌ಸಿಇ 99, 
ದಿ.14-6-2001ರ ಅನ್ವಯ 
ದಾವಣಗೆರೆಗೆ ವರ್ಗಾಯಿಸಿದೆ) 
123 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಎ ಎ ಎ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಹೊಳಲ್ಕೆರೆ. 
ಬೆರಳಚ್ಚುಗಾರ-ವಾ-ಸಹಾಯಕ 01 - - - 
ದಲಾಯತ್‌ 01 ಮ -- ಮ 
124 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಮ -- ಮ 





ಅಭಿಯೋಜಕರು 








ಜೆಎಂಎಫ್‌ಸಿ ನ್ಯಾಯಾಲಯ, 
ಶ್ರೀನಿವಾಸಮರ.. 


































































































ಭಾಗ - ೧ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಜುಲೈ ೬, ೨೦೦೬ ೯೧೧ 
01 02 03 04 05 06 07 08 
ಬೆರಳಚ್ಚುಗಾರ-ವಾ-ಸಹಾಯಕ 01 ಎ - - 
ದಲಾಯತ್‌ 01 Ey ನ ಹತ್‌ 
125 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು ಮ ಎ ಮ 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಬೇಲೂರು. 
ಬೆರಳಚ್ಚುಗಾರ-ವಾ-ಸಹಾಯಕ 01 ಎ ಎ ಮ 
ದಲಾಯತ್‌ 01 ಹ ಸ ಹ 
126 ಸಹಾಯಕ ಸರ್ಕಾರಿ 01 ಸಿಜೆ(8ವಿ) ಮತ್ತು - - - 
ಅಭಿಯೋಜಕರು ಜೆಎಂಎಫ್‌ಸಿ ನ್ಯಾಯಾಲಯ, 
ಹೊಸಕೋಟೆ. 
ಬೆರಳಚ್ಚುಗಾರ-ವಾ-ಸಹಾಯಕ 01 ಮ ಎ ಮ 
ದಲಾಯತ್‌ 01 ಮ - ಮ 
127 |2ನೇ ಅಧಿಕ ಸರ್ಕಾರಿ 01 2ನೇ ಅಪರ ಜಿಲ್ಲಾ ಮತ್ತು ಎರ ಎ ಎರ 
ಅಭಿಯೋಜಕರು ಸತ್ರ ನ್ಯಾಯಾಲಯ, 
ಮಂಗಳೂರು 
ಶೀಘ್ರಲಿಪಿಗಾರರು 01 ಮ ಎ ಮ 
ದಲಾಯತ್‌ 01 ಎ ಎ - 
128 | ಅಧಿಕ ಸರ್ಕಾರಿ 01 ಅಪರ ಜಿಲ್ಲಾ ಮತ್ತು ಸತ್ರ ಎ ಎ - 
ಅಭಿಯೋಜಕರು ನ್ಯಾಯಾಲಯ, ಹಾಸನ. 
ಶೀಘ್ರಲಿಪಿಗಾರರು 01 ಮ ನ ಎ 
ದಲಾಯತ್‌ 01 RY, ಫಲ ಹೆ 
ಆರ್‌.ಎ.ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 827 


ಒಳಾಡಳಿತ ಇಲಾಖೆ, 


(ಕಾ ಮತ್ತು ಸು ಮತ್ತು ಕಾಫಿಪೋಸ ಮತ್ತು ಅಭಿಯೋಗಗಳು) 





೯೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೆ ಲ ೬, ೨೦೦೬ ಭಾಗ - ೧ 





ಕಂದಾಯ ಸಚಿವಾಲಯ 


ವಿಷಯ : ಕಂದಾಯ ಇಲಾಖೆಯಲ್ಲಿನ ಗ್ಯಾಸ್‌ ಅಥಾರಿಟಿ ಅಫ್‌ ಇಂಡಿಯಾ ಬೆಂಗಳೂರು, ವಿಶೇಷ 
ತಹಶೀಲ್ದಾರ್‌ ಹುಣಸಗಿ ಸುರಪುರ ತಾ. ಮತ್ತು ಪಿಡಬ್ಲೂಡಿ (ಕೆ.ಆರ್‌.ಡಿ.ಸಿ.) ಹಿರಿಯೂರು 
ತಾಲ್ಲೂಕು ಇಲ್ಲಿನ ತಹಶೀಲ್ದಾರ್‌ ಹುದ್ದೆಗಳನ್ನು ಸ್ಥಳಾಂತರಿಸುವ ಹಾಗೂ ಮನರ್‌ 
ಪದನಾಮೀಕರಿಸುವ ಕುರಿತು. 
ಪ್ರಸ್ತಾವನೆ 
ಕಂದಾಯ ಇಲಾಖೆಯಲ್ಲಿನ ಈ ಕೆಳಕಂಡ ತಹಶೀಲ್ದಾರ್‌ ಹುದ್ದೆಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 


ಹಾಗೂ ಇಲಾಖೆಯ ಆಡಳಿತಾತ್ಮಕ ದೃಷ್ಟಿಯಿಂದ ಸ್ಥಳಾಂತರಿಸಿ ಹಾಗೂ ಪುನರ್‌ ಪದನಾಮೀಕರಿಸಲು 

















ತೀರ್ಮಾನಿಸಿದೆ. 
ಪ್ರಸ್ತುತ ಇರುವ ತಹಶೀಲ್ದಾರ್‌ ಹುದ್ದೆ ಮತ್ತು ಸ್ಥಳ ಪುನರ್‌ ಪದನಾಮೀಕರಿಸಿ ಸ್ಥಳಾಂತರಿಸಬೇಕಿರುವ 
ತಹಶೀಲ್ದಾರ್‌ ಹುದ್ದೆ ಮತ್ತು ಸ್ಥಳ 
1) ತಹಶೀಲ್ದಾರ್‌, ಅಪರ ತಹಶೀಲ್ದಾರ್‌, 
ಗ್ಯಾಸ್‌ ಅಥಾರಿಟಿ ಅಫ್‌ ಇಂಡಿಯಾ ಲಿ., ಹುಬ್ಬಳ್ಳಿ ತಾಲ್ಲೂಕು 
ಬೆಂಗಳೂರು 
2) ತಹಶೀಲ್ದಾರ್‌, ಶಿಷ್ಕಾಚಾರ ತಹಶೀಲ್ದಾರ್‌, 
ಪಿ.ಡಬ್ಲ್ಯೂ.ಡಿ. (ಕೆ.ಆರ್‌.ಡಿ.ಸಿ.) ಹಿರಿಯೂರು, ಬೆಳಗಾಂ, ಜಿಲ್ಲಾಧಿಕಾರಿಗಳ ಕಛೇರಿ 
ಚಿತ್ರದುರ್ಗ 
3) ವಿಶೇಷ ತಹಶೀಲ್ದಾರ್‌, ಶಿಷ್ಕಾಚಾರ ತಹಶೀಲ್ದಾರ್‌, 
ಹುಣಸಗಿ, ಸುರಮರ ತಾಲ್ಲೂಕು ಹುಬ್ಬಳ್ಳಿ ತಾಲ್ಲೂಕು 








ಆದ ಕಾರಣ ಈ ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಆರ್‌.ಡಿ. 19:ಎಟಿಎಸ್‌:2006, ಬೆಂಗಳೂರು, ದಿನಾಂಕ: 08ನೇ ಜೂನ್‌ 2006 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ದೃಷ್ಟಿಯಿಂದ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡ 3 ತಹಶೀಲ್ದಾರ್‌ ಹುದ್ದೆಗಳನ್ನು 
ಸ್ಥಳಾಂತರಿಸಿ ಪುನರ್‌ ಪದನಾಖೀಕರಿಸಿ ಆದೇಶಿಸಿದೆ. 

















ಪ್ರಸ್ತುತ ಇರುವ ತಹಶೀಲ್ದಾರ್‌ ಹುದ್ದೆ ಮತ್ತು ಸ್ಥಳ ಪುನರ್‌ ಪದನಾಮೀಕರಿಸಿ ಸ್ಥಳಾಂತರಿಸಿರುವ ತಹಶೀಲ್ದಾರ್‌ 
ಹುದ್ದೆ ಮತ್ತು ಸ್ಥಳ 
1) ತಹಶೀಲ್ದಾರ್‌, ಅಪರ ತಹಶೀಲ್ದಾರ್‌, 
ಗ್ಯಾಸ್‌ ಅಥಾರಿಟಿ ಅಫ್‌ ಇಂಡಿಯಾ ಲಿ., ಹುಬ್ಬಳ್ಳಿ ತಾಲ್ಲೂಕು 
ಬೆಂಗಳೂರು 
2) ತಹಶೀಲ್ದಾರ್‌, ಶಿಷ್ಕಾಚಾರ ತಹಶೀಲ್ದಾರ್‌, 
ಪಿ.ಡಬ್ಲ್ಯೂ.ಡಿ. (ಕೆ.ಆರ್‌.ಡಿ.ಸಿ.) ಹಿರಿಯೂರು, ಬೆಳಗಾಂ, ಜಿಲ್ಲಾಧಿಕಾರಿಗಳ ಕಛೇರಿ 
ಚಿತ್ರದುರ್ಗ 
3) ವಿಶೇಷ ತಹಶೀಲ್ದಾರ್‌, ಶಿಷ್ಕಾಚಾರ ತಹಶೀಲ್ದಾರ್‌, 
ಹುಣಸಗಿ, ಸುರಮರ ತಾಲ್ಲೂಕು ಹುಬ್ಬಳ್ಳಿ ತಾಲ್ಲೂಕು 








ಪುನರ್‌ ಪದನಾಮೀಕರಿಸಿ ಸ್ಥಳಾಂತರಿಸಿದ ಹುದ್ದೆಗಳ ಕಾರ್ಯಭಾರ ಹಂಚಿಕೆ ಮತ್ತು ಕಛೇರಿ ಸಿಬ್ಬಂದಿ ಬಗ್ಗೆ 
ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 
ಹು ಸ ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಸೇವೆಗಳು-3). 








